ಕರ್ನಾಟಕ ರಾಜಪುತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 . 


ಬೆಂಗಳೂರು, ಗುರುವಾರ, ಜನವರಿ ೨೮ , ೨೦೧೬ ( ಮಾಘ ೮ , ಶಕ ವರ್ಷ ೧೯೩೭) 
Bengaluru , Thursday, January 28 , 2016 (Magha 8 , Shaka Varsha 1937 ) 


ಸಂಚಿಕೆ ೪ 
Issue 4 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗಸೌಧ, ಬೆಂಗಳೂರು- 560001. 

ಅಧಿಸೂಚನೆ 
ಸಂಖ್ಯೆ :ಇಪ(1)396 / 2015 - 16/ ಪಿಎಸ್‌ಸಿ, ದಿನಾಂಕ: 04 - 01- 2016 . 
ಕರ್ನಾಟಕ ಲೋಕಸೇವಾ ಆಯೋಗ (ಸೇವಾ ಪರೀಕ್ಷೆ ನಡೆಸುವಿಕೆ) ನಿಯಮಗಳು , 1965 ಮತ್ತು ಕರ್ನಾಟಕ ನಾಗರಿಕ ಸೇವೆಗಳು (ಸೇವೆಗಳು 
ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಗಳು , 1974ರ ಮೇರೆಗೆ ಆಯೋಗವು 2016ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳನ್ನು 
ನಡೆಸಲು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅರ್ಹ ಅಭ್ಯರ್ಥಿಗಳಿಂದ ಆನ್‌ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. 
ಈ ಬಗ್ಗೆ ಸೂಚನೆಗಳನ್ನು ಆಯೋಗದ ವೆಬ್‌ಸೈಟ್ http://kpsc. kar.nic.in ನಲ್ಲಿ ಬಿತ್ತರಿಸಲಾಗಿದೆ. ಈ ಪರೀಕ್ಷೆಗಳನ್ನು 2016ರ ಏಪ್ರಿಲ್ ಮತ್ತು ಮೇ 
ಮಾಹೆಯಲ್ಲಿ ನಡೆಸಲಾಗುವುದು. 

ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕ ಪಾವತಿಸಲು ನಿಗದಿಪಡಿಸಿದ ದಿನಾಂಕಗಳು ಹಾಗೂ ಅಗತ್ಯ ದಾಖಲೆಗಳನ್ನು ಸಲ್ಲಿಸಲು ನಿಗದಿಪಡಿಸಿರುವ 
ದಿನಾಂಕಗಳು ಈ ಕೆಳಗಿನಂತಿವೆ: 


ಕ್ರ. ಸಂ . 


ನಿಗದಿಪಡಿಸಿದ ದಿನಾಂಕ 


04 - 01 - 2016 


ವಿಷಯ 
ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕ ಪಾವತಿಸಲು ಪ್ರಾರಂಭಿಕ 
ದಿನಾಂಕ 
ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ಸಮಯ 


ಶುಲ್ಕ ಸಂದಾಯ ಮಾಡಲು ಕೊನೆಯ ದಿನಾಂಕ ಮತ್ತು 
ಸಮಯ 


02 - 02 - 2016 
( ರಾತ್ರಿ 11 .45 ಗಂಟೆಯೊಳಗೆ) 

03 - 02 - 2016 
( ಅಂಚೆ ಕಛೇರಿಯ ವ್ಯವಹಾರದ ವೇಳೆಯೊಳಗೆ) 

27 - 02 - 2016 
(ಸಂಜೆ 5.00 ಗಂಟೆಯೊಳಗೆ ಆಯೋಗದಲ್ಲಿ 

ಸ್ವೀಕೃತವಾಗಿರಬೇಕು) 


ಎಸ್. ಎ .ಎಸ್ . ಪರೀಕ್ಷಾ ಅಭ್ಯರ್ಥಿಗಳು ನಿಗದಿತ ಅನುಬಂಧ - ಡಿ 
ಮತ್ತು ಅಕೌಂಟ್ಸ್ ಹೈಯರ್ ಪ್ರಮಾಣಪತ್ರದ ದೃಢೀಕೃತ ಜೆರಾಕ್ಸ್ 
ಪ್ರತಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಮತ್ತು 
ಸಮಯ 
ಅನುಲೇಖನ ಸಹಾಯ ಕೋರಿ ಮನವಿ ಸಲ್ಲಿಸಲು ಕೊನೆಯ 
ದಿನಾಂಕ ಮತ್ತು ಸಮಯ 


27 - 02 - 2016 
ಸಂಜೆ 5.00 ಗಂಟೆಯೊಳಗೆ ಆಯೋಗದಲ್ಲಿ 

ಸ್ವೀಕೃತವಾಗಿರಬೇಕು) 

19 - 03 - 2016 
( ಸಂಜೆ 5.00 ಗಂಟೆಯೊಳಗೆ ಆಯೋಗದಲ್ಲಿ 

ಸ್ವೀಕೃತವಾಗಿರಬೇಕು) 


ಪರೀಕ್ಷಾ ಕೇಂದ್ರ ಬದಲಾವಣೆಗೆ ಮನವಿ ಸಲ್ಲಿಸಲು 
ನಿಗದಿಪಡಿಸಿದ ಕೊನೆಯ ದಿನಾಂಕ ಮತ್ತು ಸಮಯ 


( ೧೫ ) 


೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


ಭಾಗ ೫ 


( 1) 


ಕೆಲವು ವಿಷಯಗಳ ಪರೀಕ್ಷೆಗಳನ್ನು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳು ಹಾಗೂ ನವದೆಹಲಿ ಮತ್ತು ಮಸ್ತೂರಿ ಕೇಂದ್ರಗಳಲ್ಲಿ , ಕೆಲವು ವಿಷಯಗಳ 

ಮೈಸೂರು, ಶಿವಮೊಗ್ಗ, ಬೆಳಗಾವಿ, ಕಲಬುರಗಿ, ಮಂಗಳೂರು, ಗದಗ, ರಾಯಚೂರು, ವಿಜಯಪುರ , ನವದೆಹಲಿ ಮತ್ತು 
ಮಸೂರಿ ಪರೀಕ್ಷಾ ಕೇಂದ್ರಗಳಲ್ಲಿ ಮತ್ತು ಕೆಲವು ವಿಷಯಗಳ ಪರೀಕ್ಷೆಗಳನ್ನು ಬೆಂಗಳೂರು ಕೇಂದ್ರದಲ್ಲಿ ಮಾತ್ರ ನಡೆಸಲು ಉದ್ದೇಶಿಸಲಾಗಿದ್ದು, ಪರೀಕ್ಷಾ 
ಕೇಂದ್ರಗಳ ಬಗೆಗಿನ ವಿವರಗಳನ್ನು ಇದೇ ಅಧಿಸೂಚನೆಯ ಕಂಡಿಕೆ - 6ರ ( ಅ), ( ಆ), ( ಇ), ( ಈ ) ಮತ್ತು ( ಉ ) ಗಳಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಹಾಗೂ 
ವಿವಿಧ ಕೇಂದ್ರಗಳಲ್ಲಿ ನಡೆಸಲಾಗುವ ವೇಳಾ ಪಟ್ಟಿಯನ್ನು ಅನುಬಂಧ- ಎ , ಅನುಬಂಧ- ಬಿ ಮತ್ತು ಅನುಬಂಧ- ಸಿ ನಲ್ಲಿ ನೀಡಲಾಗಿದೆ. 

ಮೇಲೆ ನಿಗದಿಪಡಿಸಿದ ದಿನಾಂಕಗಳ ಸಮಯದ ನಂತರ ಆಯೋಗದಲ್ಲಿ ಸ್ವೀಕೃತವಾಗುವ ಮನವಿ / ದಾಖಲೆ | ಅನುಬಂಧ - ಡಿ ಯನ್ನು 
ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರ ಮಾಡದೆ ನೇರವಾಗಿ ತಿರಸ್ಕರಿಸಲಾಗುತ್ತದೆ. ಈ ಬಗ್ಗೆ ತಿರಸ್ಕೃತಗೊಂಡ ಅಭ್ಯರ್ಥಿಗಳ ಪಟ್ಟಿಯನ್ನು 
ಆಯೋಗದ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು . 

ಪರೀಕ್ಷೆಗೆ ಹಾಜರಾಗಬಯಸುವ ಅಭ್ಯರ್ಥಿಗಳು ಒಂದು ಅರ್ಜಿಯಲ್ಲಿ ಗರಿಷ್ಠ ಆರು ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಅಭ್ಯರ್ಥಿಗಳು 
ಆನ್‌ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವಾಗ ವಿಷಯ ಮತ್ತು ವಿಷಯ ಸಂಕೇತಗಳನ್ನು ಎಚ್ಚರಿಕೆಯಿಂದ ಭರ್ತಿ ಮಾಡಲು ಸೂಚಿಸಿದೆ. ಅರ್ಜಿ 
ಭರ್ತಿ ಮಾಡುವ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಳ್ಳುವ ವಿಷಯ ಮತ್ತು ವಿಷಯ ಸಂಕೇತಗಳನ್ನು ತಪ್ಪಾಗಿ ಆಯ್ಕೆ ಮಾಡಿಕೊಂಡು ಆನಂತರ 
ಬದಲಾವಣೆ ಮಾಡುವಂತೆ ಕೋರಿ ಸಲ್ಲಿಸಲಾಗುವ ಮನವಿಗಳನ್ನು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವಿಲ್ಲದೆ ನೇರವಾಗಿ ತಿರಸ್ಕರಿಸಲಾಗುವುದು. 
ಸೂಚನೆಗಳು : 

ಸ್ಥಳೀಯ ಅಭ್ಯರ್ಥಿಗಳು, ಸೈಪೆಂಡರಿ ಪದವೀಧರರು , ದೈನಿಕ ಮುಜರಾಯಿ ಮಾಸಿಕ ವೇತನದ ಮೇಲೆ ಕಾರ್ಯ ನಿರ್ವಹಿಸುತ್ತಿರುವ ವ್ಯಕ್ತಿಗಳು , 
ಕರಾರು ಆಧಾರದಲ್ಲಿ ಹಾಗೂ ಅನುದಾನಿತ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ವ್ಯಕ್ತಿಗಳು ಮತ್ತು ಸರ್ಕಾರಿ ನೌಕರರಲ್ಲದ 
ವ್ಯಕ್ತಿಗಳು ಇಲಾಖಾ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗುವುದಿಲ್ಲ . 
ಇಲಾಖಾ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸುವ ನೌಕರರು ತಮ್ಮ ಮೇಲಧಿಕಾರಿಗಳಿಂದ ಕಡ್ಡಾಯವಾಗಿ ಲಿಖಿತ ಅನುಮತಿ ಪಡೆದು ಅರ್ಜಿ 
ಸಲ್ಲಿಸತಕ್ಕದ್ದು . ಮುಂದೆ ಆಯೋಗವು ಅಪೇಕ್ಷಿಸಿದ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಲಿಖಿತ ಅನುಮತಿ ಪತ್ರವನ್ನು ಹಾಜರುಪಡಿಸಲು 

ಬದ್ಧರಾಗಿರತಕ್ಕದ್ದು. 
(3) ಇಲಾಖಾ ಪರೀಕ್ಷೆಗಳಿಗೆ ಆನ್‌ಲೈನ್ ಅರ್ಜಿ ಸಲ್ಲಿಸುವ ಪ್ರತಿಯೊಬ್ಬ ಅಭ್ಯರ್ಥಿಯು ಕಡ್ಡಾಯವಾಗಿ ನಿಗದಿಪಡಿಸಿರುವ ಪರೀಕ್ಷಾ ಶುಲ್ಕವನ್ನು ಮತ್ತು 

ಉತ್ತೀರ್ಣತೆಯ ಪ್ರಮಾಣ ಪತ್ರ ರವಾನಿಸುವ ಅಂಚೆ ವೆಚ್ಚ ರೂ . 30/- ಅನ್ನು ಪಾವತಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅರ್ಜಿಗಳನ್ನು 

ತಿರಸ್ಕರಿಸಲಾಗುವುದು . 
( 4) ಶುಲ್ಕ ಪಾವತಿಸದ, ಅಪೂರ್ಣ ಅರ್ಜಿಗಳನ್ನು ಮತ್ತು ಆನ್‌ಲೈನ್ ವಿಧಾನವನ್ನು ಹೊರತುಪಡಿಸಿ ಇತರೆ ಯಾವುದೇ ವಿಧಾನದಲ್ಲಿ ಇಲಾಖಾ 

ಪರೀಕ್ಷೆಗಾಗಿ ಸಲ್ಲಿಸಿದ ಅರ್ಜಿಗಳನ್ನು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವಿಲ್ಲದೆ/ಸೂಚನೆಯನ್ನೂ ನೀಡದೇ ತಿರಸ್ಕರಿಸಲಾಗುವುದು. 
(5) ಅಭ್ಯರ್ಥಿಗಳು ಆನ್‌ಲೈನ್ ಅರ್ಜಿ ಭರ್ತಿ ಮಾಡುವ ಮುನ್ನ ಆಯೋಗದ ವೆಬ್‌ಸೈಟ್‌ನಲ್ಲಿ ಲಭ್ಯವಿರುವ ಸೂಚನೆಗಳನ್ನು ಗಮನಿಸಿ ಈ 

ಸೂಚನೆಗಳಿಗೆ ಅನುಸಾರವಾಗಿಯೇ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. 
(6) ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಅಂತಹ ಅಭ್ಯರ್ಥಿಗಳ ವಿರುದ್ಧ ಆಯೋಗವು ಶಿಸ್ತು ಕ್ರಮ | ಕಾನೂನಿನನ್ವಯ ಸೂಕ್ತ 

ಕ್ರಮಕೈಗೊಳ್ಳುವುದು. 
(7) ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಶುಲ್ಕವನ್ನು ಸ್ಕ್ಯಾನರ್ ಸೌಲಭ್ಯವಿರುವ ಗಣಕೀಕೃತ ಅಂಚೆ ಕಛೇರಿಯ ರಾಜ್ಯದ ಯಾವುದೇ ಶಾಖೆಯಲ್ಲಿ ಅಂಚೆ 

ಕಛೇರಿಯ ವ್ಯವಹಾರದ ವೇಳೆಯಲ್ಲಿ ಸಂದಾಯ ಮಾಡಬಹುದಾಗಿದ್ದು, ಈ ಬಗ್ಗೆ ಆಯೋಗದ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿರುವ 1713 ಅಂಚೆ 
ಕಛೇರಿ ಶಾಖೆಗಳ ಪಟ್ಟಿಯನ್ನು ನೋಡತಕ್ಕದ್ದು. ಈ ಅಂಚೆ ಕಛೇರಿಯ ಶಾಖೆಗಳನ್ನು ಹೊರತುಪಡಿಸಿ ಉಳಿದ ಶಾಖೆಗಳಲ್ಲಿ ಅಥವಾ ಇತರೆ 
ಯಾವುದೇ ರೀತಿಯಲ್ಲಿ ಶುಲ್ಕ ಸಂದಾಯ ಮಾಡಲಾಗುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು 
ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಎದುರಾಗಬಹುದಾದ ಸಮಸ್ಯೆಗಳಿಂದ ಪಾರಾಗಲು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದವರೆಗೂ ಕಾಯದೇ ಸಾಕಷ್ಟು ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸಲು ಪ್ರಯತ್ನಿಸತಕ್ಕದ್ದು. ಒಮ್ಮೆ ಅರ್ಜಿ ಶುಲ್ಕವನ್ನು 
ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ ಹಿಂತಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು ಆಯೋಗವು ನಡೆಸುವ ಇತರೆ 

ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. 
(9) ಅಭ್ಯರ್ಥಿಯು ತನ್ನ ಹುದ್ದೆಗೆ ಸಂಬಂಧಿಸಿದಂತೆ 1974ರ ಕರ್ನಾಟಕ ನಾಗರಿಕ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ 

ಪರೀಕ್ಷೆಗಳು )ನಿಯಮಾವಳಿ ರೀತ್ಯಾ ಷೆಡ್ಯೂಲ್- IIರಲ್ಲಿ ಕಡ್ಡಾಯಗೊಳಿಸಿದ ವಿಷಯಗಳಿಗೆ ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು ಹಾಗೂ ತನಗೆ 
ಸಂಬಂಧಪಡದ ಇತರೇ ಇಲಾಖೆಗಳ ವಿಷಯಗಳಲ್ಲಿ ಪರೀಕ್ಷೆ ಬರೆಯಲು ಅರ್ಜಿಯನ್ನು ಯಾವುದೇ ಕಾರಣಕ್ಕೂ ಸಲ್ಲಿಸತಕ್ಕದ್ದಲ್ಲ. ಹಾಗೆಯೇ 

ಅಭ್ಯರ್ಥಿಯು ತಾನು ಶುಲ್ಕ ಸಂದಾಯ ಮಾಡಿರುವೆನೆಂಬ ಮಾತ್ರಕ್ಕೆ ಪರೀಕ್ಷೆ ಬರೆಯಲು ಹಕ್ಕುಳ್ಳವನಾಗಿರುವೆನೆಂದು ಭಾವಿಸತಕ್ಕದ್ದಲ್ಲ. 
(10) ಎಸ್ . ಎ .ಎಸ್, ವಿಷಯಗಳಿಗೆ ಸಂಬಂಧಿಸಿದಂತೆ ಸೂಚನೆ: ಕರ್ನಾಟಕ ನಾಗರಿಕ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು ) 

ನಿಯಮಗಳು , 1974ರಲ್ಲಿನ ಷೆಡ್ಯೂಲ್- IIರಲ್ಲಿ ಕಡ್ಡಾಯಗೊಳಿಸಿದ ನೌಕರರು ಮಾತ್ರ ಸಬಾರ್ಡಿನೇಟ್ ಅಕೌಂಟ್ಸ್ ಸರ್ವಿಸ್ (ಎಸ್. ಎ .ಎಸ್.) 
ವಿಷಯಗಳಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಎಸ್ . ಎ . ಎಸ್ ಪರೀಕ್ಷೆಗಳನ್ನು ತೆಗೆದುಕೊಳ್ಳಬೇಕಾಗುವ ನೌಕರರು ಪ್ರಥಮ ದರ್ಜೆ / ದ್ವಿತೀಯ ದರ್ಜೆ 
ಸಹಾಯಕರಾಗಿದ್ದಲ್ಲಿ ಅವರು ಸೇವೆಗೆ ನೇಮಕಗೊಂಡ ದಿನಾಂಕದಿಂದ ಪ್ರಥಮ ದರ್ಜೆ ಸಹಾಯಕರಾಗಿ ಮೂರು ವರ್ಷಗಳಿಗಿಂತ ಕಡಿಮೆ ಇರದ 
ಅಥವಾ ದ್ವಿತೀಯ ದರ್ಜೆ ಸಹಾಯಕರಾಗಿ ಆರು ವರ್ಷಗಳಿಗಿಂತ ಕಡಿಮೆ ಇರದ ಅವಧಿಯ ಸೇವೆ ಸಲ್ಲಿಸಿದ್ದು, ಅಕೌಂಟ್ಸ್ ಹೈಯರ್ ಅಥವಾ 
ತತ್ಸಮಾನ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ತೇರ್ಗಡೆಯಾಗಿದ್ದಲ್ಲಿ ಮಾತ್ರ ಸದರಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ . ಅಂತಹ 
ಅಭ್ಯರ್ಥಿಗಳು ಅವರ ಸೇವಾ ಅವಧಿಯನ್ನು ಮತ್ತು ಅಕೌಂಟ್ಸ್ ಹೈಯರ್‌ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಬಗ್ಗೆ ವಿವರಗಳನ್ನು 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


೧೭ 


ಆನ್‌ಲೈನ್ ಅರ್ಜಿಯ ನಿಗದಿತ ಅಂಕಣದಲ್ಲಿ ಕಡ್ಡಾಯವಾಗಿ ನಮೂದಿಸತಕ್ಕದ್ದು ಹಾಗೂ ಈ ಬಗ್ಗೆ ಅಧಿಸೂಚನೆಯ ಅನುಬಂಧ- ಡಿ ನಲ್ಲಿ 
ನೀಡಲಾಗಿರುವ ನಮೂನೆಯಲ್ಲಿ ತಮ್ಮ ಕಛೇರಿ ಮುಖ್ಯಸ್ಥರಿಂದ ಪ್ರಮಾಣಪತ್ರ ಪಡೆದು ಅಗತ್ಯ ದಾಖಲೆಗಳೊಂದಿಗೆ ದಿನಾಂಕ: 27 - 02 
2016ರಂದು ಸಂಜೆ 5.00 ಗಂಟೆಯೊಳಗೆ ಆಯೋಗದ ಕಛೇರಿಯಲ್ಲಿ ಸ್ವೀಕೃತವಾಗುವಂತೆ ಸಲ್ಲಿಸತಕ್ಕದ್ದು. ನಿಗದಿತ ದಿನಾಂಕದ ನಂತರ 
ಸ್ವೀಕೃತವಾಗುವ ಪ್ರಮಾಣಪತ್ರ ಮತ್ತು ಅನುಬಂಧ- ಡಿ ಯನ್ನು ಸಲ್ಲಿಸುವ ಅಭ್ಯರ್ಥಿಗಳ ಅರ್ಜಿಗಳನ್ನು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ 
ವ್ಯವಹಾರವಿಲ್ಲದೆ/ಸೂಚನೆಯನ್ನು ನೀಡದೆ ತಿರಸ್ಕರಿಸಲಾಗುವುದು . 

ಕರ್ನಾಟಕ ನಾಗರಿಕ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಗಳು, 1974ರಲ್ಲಿನ 
ಷೆಡ್ಯೂಲ್- I ಕಂಡಿಕೆ 12ರಡಿ ಇರುವ ಟಿಪ್ಪಣಿ- (ii ) ಇಂತಿದೆ. 

" (ii) Officials who are required to pass the Subordinate Accounts Service Examinations as specified in Schedule 
Il and who have put in a Service of not less than three Years as I Division Clerks and Six Years as II Division Clerks 
from the date of their appointment and passed the Accounts Higher Examination or its equivalent examination , are 

eligible to sit for the said examination .” 
( 11) ಕೇಂದ್ರ ಪರಿಹಾರ ಸಮಿತಿಯು ಸರ್ಕಾರದ ಸ್ವಾಮ್ಯಕ್ಕೊಳಪಟ್ಟಿರುವ ಸಂಸ್ಥೆಯಾಗಿರುವ ಕಾರಣ ಅಲ್ಲಿಯ ಸಿಬ್ಬಂದಿ ವರ್ಗದವರು ಆಯೋಗವು 

ನಡೆಸುವ ಇಲಾಖಾ ಪರೀಕ್ಷೆಗಳಾದ ಅಕೌಂಟ್ಸ್ ಹೈಯರ್, ಅಕೌಂಟ್ಸ್ ಲೋಯರ್, ಜನರಲ್ ಲಾ ಇತ್ಯಾದಿ ಕಡ್ಡಾಯಗೊಳಿಸಲಾದ ಸೇವಾ 

ಪರೀಕ್ಷೆಗಳಿಗೆ ಹಾಜರಾಗಲು ಅರ್ಹರಾಗುತ್ತಾರೆ. 
(12 ) ಸರ್ಕಾರವು ಇತರೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ಸಿಬ್ಬಂದಿ ವರ್ಗದವರಿಗೆ ಇಲಾಖಾ ಪರೀಕ್ಷೆಗಳನ್ನು ನಿಗದಿಪಡಿಸಿ ರಾಜ್ಯಪತ್ರದಲ್ಲಿ ಪ್ರಕಟಿಸಿದಲ್ಲಿ 

ಅಂತಹವರು ಪರೀಕ್ಷೆ ತೆಗೆದುಕೊಳ್ಳಲು ಅರ್ಹರಾಗುತ್ತಾರೆ. 
1. ಅಭ್ಯರ್ಥಿಗಳು ಆನ್ಲೈನ್ ( On-line) ಮುಖಾಂತರ ಇಲಾಖಾ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ಹಂತಗಳನ್ನು ಅನುಕ್ರಮವಾಗಿ ಈ 

ಕೆಳಕಂಡಂತೆ ವಿವರಿಸಲಾಗಿದೆ. 

ಹಂತ -1: ಅಭ್ಯರ್ಥಿಗಳು ಆಯೋಗದ ಅಧಿಕೃತ ವೆಬ್ಸೈಟ್ http ://kpsc.kar.nic.in ನ್ನು ತೆರೆದ ಕೂಡಲೇ ಕಂಪ್ಯೂಟರ್ ಪರದೆಯ ಮೇಲೆ 
" ONLINE APPLICATION FOR DEPARTMENTAL EXAMS- FIRST SESSION 2016 ” ಎಂದು ಮೂಡುತ್ತದೆ. ಆನ್‌ಲೈನ್ 
ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಪರೀಕ್ಷೆಗಳಿಗೆ ಸಂಬಂಧಿಸಿದ ಅಧಿಸೂಚನೆಯನ್ನು ಮತ್ತು ಸೂಚನೆಗಳನ್ನು ಕಡ್ಡಾಯವಾಗಿ ಓದತಕ್ಕದ್ದು ಮತ್ತು 
ಅಂತಿಮವಾಗಿ ನಿಯಮ ಮತ್ತು ಷರತ್ತುಗಳನ್ನು ಕೆಳಗಿನ ಚೆಕ್ ಬಾಕ್ಸ್ ಅನ್ನು ಒತ್ತುವ ಮೂಲಕ ಒಪ್ಪಿಕೊಳ್ಳತಕ್ಕದ್ದು ಮತ್ತು Open Application Button 
ಅನ್ನು Press ಮಾಡಿ ಮುಂದುವರೆಯಬೇಕು. 

ಸೂಚನೆ: ಅರ್ಜಿ ಭರ್ತಿ ಮಾಡುವ ಸಮಯದಲ್ಲಿ ಎದುರಾಗುವ ತಾಂತ್ರಿಕ ತೊಂದರೆಗಳಿಗೆ ಸಹಾಯವಾಣಿ ಸಂಖ್ಯೆ :9901294490 / 9632320751 
ಅನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳತಕ್ಕದ್ದು. 


ಹಂತ - 2: ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅಭ್ಯರ್ಥಿಯು ತನ್ನ ಇತ್ತೀಚಿನ ಭಾವಚಿತ್ರವನ್ನು ಒಂದು ಸ್ವಚ್ಛವಾದ ಬಿಳಿ ಹಾಳೆಯ ಮೇಲೆ 
ಲಗತ್ತಿಸಿ ಅದರ ಕೆಳಗೆ ಕಪ್ಪು ಶಾಯಿಯ ಸ್ಕೆಚ್/ ಮಾರ್ಕರ್ ಪೆನ್ನಿನಿಂದ ಸಹಿ ಮಾಡಿ ( ಯಾವುದೇ ಕಾರಣಕ್ಕೂ ಭಾವ ಚಿತ್ರದ ಮೇಲೆ ಸಹಿ ಮಾಡಬಾರದು) 
ನಂತರ ಭಾವಚಿತ್ರ ( Photo ) ಮತ್ತು ಸಹಿಯನ್ನು ಒಳಗೊಂಡಂತೆ ಈ ಕೆಳಗಿನ ಅಳತೆ ಪ್ರಕಾರ ಸ್ಕ್ಯಾನ್ ಮಾಡಿ ಇಟ್ಟುಕೊಂಡಿರತಕ್ಕದ್ದು . 
ಪಾಸ್‌ಪೋರ್ಟ್‌ ಭಾವಚಿತ್ರ ಹಾಗೂ ಸಹಿ ಅಳತೆ 

ಪಾಸ್ ಪೋರ್ಟ್ ಭಾವಚಿತ್ರದ ಅಳತೆಗಳು : 
file size < 100kb 

45 ಎಂ . ಎಂ (ಉದ್ದ) X 35 ಎಂ . ಎಂ . ( ಅಗಲ) 
DPI Setting = 100dpi 
Image Scale = 100 % 
color = True color 

ಸಹಿ ಅಳತೆ : 
Type = JPEG/JPG 

20 ಎಂ . ಎಂ (ಉದ್ದ) X 35 ಎಂ . ಎಂ . ( ಅಗಲ) 
ಹಂತ - 3: ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ನಮೂದಿಸಿದ ವಿವರಗಳನ್ನು ಮತ್ತೊಮ್ಮೆ 
ಕೂಲಂಕಷವಾಗಿ ಪರಿಶೀಲಿಸಿಕೊಂಡು, ಎಲ್ಲಾ ವಿವರಗಳು ಸರಿಯಾಗಿರುತ್ತವೆಯೆಂದು ಖಚಿತಪಡಿಸಿಕೊಂಡ ನಂತರ Preview Button ಅನ್ನು ಒತ್ತಿ 
ಮುಂದುವರೆಯಬೇಕು. 

Fಯ ಯಾವುದೇ ವಿವರಗಳ ಬದಲಾವಣೆ ಅಗತ್ಯವಿದ್ದರೆ ಪೂರ್ವ ದರ್ಶನದ( Preview ) ಪುಟದಲ್ಲಿ Edit Button ಅನ್ನು 
ಒತ್ತಿ. ನಿಮ್ಮ ಅರ್ಜಿಯಲ್ಲಿನ ವಿವರಗಳು ಸರಿ ಇರುವುದನ್ನು ಖಚಿತಪಡಿಸಿಕೊಂಡು, ನೀವು ಸ್ಕ್ಯಾನ್ ಮಾಡಿಟ್ಟುಕೊಂಡಿರುವ ಸಹಿಯೊಂದಿಗಿನ ಭಾವಚಿತ್ರವನ್ನು 
upload ಮಾಡಲು Next Button ಅನ್ನು ಒತ್ತಿ. 

ಸೂಚನೆ: ಈ ಹಂತದಲ್ಲಿ ಪರದೆಯ ಮೇಲೆ ಮೂಡಲಾದ ಅಭ್ಯರ್ಥಿಯ Application ID ಮತ್ತು DOB ಅನ್ನು ತಪ್ಪದೇ ಬರೆದಿಟ್ಟುಕೊಳ್ಳತಕ್ಕದ್ದು 
ಹಾಗೂ ಈ ಪ್ರತಿಯನ್ನು ಅಭ್ಯರ್ಥಿಯು ನೋಂದಾಯಿಸಿದ ಇ -ಮೇಲ್ ವಿಳಾಸಕ್ಕೆ ಒಂದು ಸ್ವಯಂಚಾಲಿತ ಇ - ಮೇಲ್ ಮೂಲಕ ಕಳುಹಿಸಲಾಗುವುದು . 
ಅಭ್ಯರ್ಥಿಯು Edit Application Button ಅನ್ನು ಒತ್ತಿ, ಅವರ Application ID ಮತ್ತು DOB ಅನ್ನು ಬಳಸಿ ತಮ್ಮ ವಿವರಗಳನ್ನು ಅಪ್ ಲೋಡ್ 
ಮಾಡಬಹುದು ಅಥವಾ ಅಪ್ ಲೋಡ್ ಮಾಡಿದ ಮಾಹಿತಿಯನ್ನು ಬದಲಾಯಿಸಬಹುದು. 


೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


ಭಾಗ ೫ 


ಹಂತ -5 : ಈ ಹಂತದಲ್ಲಿ ಸ್ಕ್ಯಾನ್ ಮಾಡಿಟ್ಟುಕೊಂಡಿರುವ ಸಹಿಯೊಂದಿಗಿನ ಭಾವಚಿತ್ರವನ್ನು upload ಮಾಡತಕ್ಕದ್ದು. Photo upload ಮಾಡಿದ 
ನಂತರ Submit Button ಮೇಲೆ ಕ್ಲಿಕ್ ಮಾಡತಕ್ಕದ್ದು , ಆನಂತರವೇ Application Preview ಮೂಡಲಿದ್ದು, ಅದನ್ನು Download ಮಾಡಿಕೊಳ್ಳತಕ್ಕದ್ದು 
ಮತ್ತು ಅರ್ಜಿಯ ಪ್ರತಿಯನ್ನು ಕಡ್ಡಾಯವಾಗಿ ಅಭ್ಯರ್ಥಿಗಳು ತಮ್ಮೊಂದಿಗೆ ಇಟ್ಟುಕೊಳ್ಳತಕ್ಕದ್ದು. ಆಯೋಗವು ಅಪೇಕ್ಷಿಸಿದಾಗ ಈ ಪ್ರತಿಯನ್ನು 
ಹಾಜರುಪಡಿಸಬೇಕು. ಅಭ್ಯರ್ಥಿಯು ಈ ಹಂತದಲ್ಲಿ Submit Button ಅನ್ನು ಒತ್ತಿದರೆ ತಮ್ಮ ಅರ್ಜಿಯಲ್ಲಿನ ಯಾವುದೇ ವಿವರವನ್ನು ಬದಲಾಯಿಸಲು 
ಸಾಧ್ಯವಿರುವುದಿಲ್ಲ . 

ಸೂಚನೆ : ಅಭ್ಯರ್ಥಿಯು Photo & Sign Upload Button ಅನ್ನು ಒತ್ತಿ, ಅವರ Application ID ಮತ್ತು DOB ಅನ್ನು ಬಳಸಿ ತಮ್ಮ 
ಸಹಿಯೊಂದಿಗಿನ ಭಾವಚಿತ್ರವನ್ನು ಅಪ್ ಲೋಡ್ ಮಾಡಬಹುದು ಅಥವಾ ತಪ್ಪಾದಲ್ಲಿ ಅದನ್ನು ಬದಲಾಯಿಸಬಹುದು. ಒಂದು ವೇಳೆ ಅಭ್ಯರ್ಥಿಯು ತಮ್ಮ 
ಸಹಿಯೊಂದಿಗಿನ ಭಾವಚಿತ್ರವನ್ನು ಅಪ್ ಲೋಡ್ ಮಾಡದಿದ್ದರೆ ಅವರ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ . 

- ಹಂತ- 6: ಅರ್ಜಿಯ ಮುದ್ರಣವನ್ನು ಪಡೆಯಲು Print Application Button ಅನ್ನು ಒತ್ತಿ, ಅನಂತರವೇ Application Preview 
ಮೂಡಲಿದ್ದು, ಅಭ್ಯರ್ಥಿಗಳು ಅರ್ಜಿಯ ಪ್ರತಿಯನ್ನು ಕಡ್ಡಾಯವಾಗಿ Download ಮಾಡಿಕೊಳ್ಳತಕ್ಕದ್ದು. ಆಯೋಗವು ಅಪೇಕ್ಷಿಸಿದಾಗ ಈ ಪ್ರತಿಯನ್ನು 
ಹಾಜರುಪಡಿಸಬೇಕು. ನಂತರ ಅರ್ಜಿ ಶುಲ್ಕವನ್ನು ಪಾವತಿಸುವುದಕ್ಕೆ Post Office Challan Button ಅನ್ನು ಒತ್ತಿ Challan ಪ್ರತಿಯನ್ನು Download 
ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿನ ಯಾವುದೇ ಇ - ಪಾವತಿ ಅಂಚೆ ಕಛೇರಿಗೆ ಹೋಗಿ, ನಿಗದಿತ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿ, ಅಂತಿಮವಾಗಿ 
ಪೋಸ್ಟ್ ಆಫೀಸ್ ರಸೀದಿಯನ್ನು ನಿಮ್ಮ Challan ಪ್ರತಿಯ ಮೇಲೆ ಅಂಟಿಸುವುದರಿಂದ ನಿಮ್ಮ ಶುಲ್ಕ ಪಾವತಿಯನ್ನು ದೃಢಪಡಿಸಲಾಗುತ್ತದೆ. 

ಸೂಚನೆ: ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ :03- 02 - 2016( ಅಂಚೆ ಕಛೇರಿಯ ವ್ಯವಹಾರದ ವೇಳೆಯೊಳಗೆ) ರ ನಂತರ 
ಶುಲ್ಕವನ್ನು ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. ಡಿ.ಡಿ., ಪೋಸ್ಟಲ್ ಆರ್ಡರ್, ಮನಿ ಆರ್ಡ‌್ರ , ಬ್ಯಾಂಕರ್ ಚೆಕ್ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಶುಲ್ಕ ಸಂದಾಯ ಮಾಡಿದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
2. ಶುಲ್ಕ ಪಾವತಿ : 

ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಪರೀಕ್ಷಾ ಶುಲ್ಕವನ್ನು ಪಾವತಿಸಲು ಬೇಕಾದ ಚಲನ್‌ನ ದ್ವಿಪ್ರತಿಯನ್ನು down load ಮಾಡಿಕೊಳ್ಳಬೇಕು. 
ಡೌನ್‌ಲೋಡ್ ಮಾಡಿಕೊಂಡ ಚಲನ್‌ನಲ್ಲಿ ಬಾರ್‌ಕೋಡ್ ಇದ್ದು, ಅದು ಹಾಳಾಗದಂತೆ ಅಭ್ಯರ್ಥಿಗಳು ಎಚ್ಚರವಹಿಸತಕ್ಕದ್ದು. ಭರ್ತಿ ಮಾಡಿದ ಅರ್ಜಿಯನ್ನು 
ಸಲ್ಲಿಸಿ ಚಲನ್ ಅನ್ನು down load ಮಾಡಿಕೊಂಡ ತರುವಾಯ ಶುಲ್ಕವನ್ನು ಸ್ಕ್ಯಾನರ್ ಸೌಲಭ್ಯವುಳ್ಳ ಗಣಕೀಕೃತ ಅಂಚೆ ಕಛೇರಿಯ ರಾಜ್ಯದ ಯಾವುದೇ 
ಶಾಖೆಯಲ್ಲಿ ಸಂದಾಯ ಮಾಡಬಹುದಾಗಿದೆ. ಹೋಬಳಿ, ತಾಲ್ಲೂಕು, ಜಿಲ್ಲಾ ಮಟ್ಟದಲ್ಲಿ ಗಣಕೀಕೃತ ಸೌಲಭ್ಯವಿರುವ ಅಂಚೆ ಕಛೇರಿಯ 1713 ಶಾಖೆಗಳು 
ಹಾಗೂ ಅಂಚೆ ಕಛೇರಿಗಳು ಕರ್ತವ್ಯ ನಿರ್ವಹಿಸುವ ಕಾಲಾವಧಿಯ ( Timings) ಪಟ್ಟಿಯನ್ನು ಆಯೋಗದ ವೆಬ್‌ಸೈಟ್‌ನಲ್ಲಿ ವೀಕ್ಷಿಸಬಹುದು. ಶುಲ್ಕವನ್ನು 
ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ: 03 - 02 - 2016 ಆಗಿದ್ದು , ಆ ನಂತರ ಶುಲ್ಕವನ್ನು ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. ಅಂಚೆ ಕಛೇರಿಯನ್ನು 
ಹೊರತುಪಡಿಸಿ ಇತರೆ ಯಾವುದೇ ರೀತಿಯಲ್ಲಿ ಶುಲ್ಕ ಸಂದಾಯ ಮಾಡುವಂತಿಲ್ಲ. ಶುಲ್ಕ ಸಂದಾಯ ಮಾಡಿದ ಅರ್ಜಿಗಳನ್ನು ಯಾವುದೇ ಸೂಚನೆ ನೀಡದೇ 
ತಿರಸ್ಕತಗೊಳಿಸಲಾಗುವುದು. ಶುಲ್ಕ ಪಾವತಿಸಿದ ಬಗ್ಗೆ ದೃಢೀಕರಣಗೊಂಡಿಲ್ಲದಿರುವ ಅಭ್ಯರ್ಥಿಗಳು ಅಂಚೆ ಕಛೇರಿಯ ಸಹಾಯವಾಣಿ ( Help Line) ದೂರವಾಣಿ 
ಸಂಖ್ಯೆ 080 -22392599 /080 - 22392600 ಅನ್ನು ಸಂಪರ್ಕಿಸಿ ಸೂಕ್ತ ಮಾಹಿತಿಯನ್ನು ಒದಗಿಸಿ ಶುಲ್ಕ ಪಾವತಿಸಿದ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು. 

ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕ ಪಾವತಿಸಲು ನಿಗದಿಪಡಿಸಿದ ದಿನಾಂಕಗಳು: 


ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕ ಪಾವತಿಸಲು ಪ್ರಾರಂಭದ ದಿನಾಂಕ: 

04 - 01 - 2016 
ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 

02 - 02 - 2016 

( ರಾತ್ರಿ 11:45 ಗಂಟೆಯೊಳಗೆ) 
- ಶುಲ್ಕ ಸಂದಾಯ ಮಾಡಲು ಕೊನೆಯ ದಿನಾಂಕ: 

03 - 02 - 2016 

( ಅಂಚೆ ಕಛೇರಿಯ ವ್ಯವಹಾರದ ವೇಳೆಯೊಳಗೆ) 
ವಿಶೇಷ ಸೂಚನೆ:- ಆನ್‌ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ಯಾವುದಾದರೂ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆಗಳು 
ಉದ್ಭವಿಸಿದಲ್ಲಿ ಸಹಾಯವಾಣಿ ( Help line) ಸಂಖ್ಯೆ: 080 -30574913, 080 - 30574944 ಮತ್ತು 080 -30574945ಗಳನ್ನು ಸಂಪರ್ಕಿಸಿ ಅಗತ್ಯ ಮಾಹಿತಿ 
ಪಡೆದು ಅರ್ಜಿ ಸಲ್ಲಿಸಬಹುದು. 
3. ವಿಷಯ , ವಿಷಯ ಸಂಕೇತಗಳು ಮತ್ತು ಪ್ರತಿ ವಿಷಯಕ್ಕೆ ನಿಗದಿಪಡಿಸಿದ ಶುಲ್ಕದ ವಿವರಗಳು : 

ಇಲಾಖಾ ಪರೀಕ್ಷೆಯ ವಿವಿಧ ವಿಷಯಗಳು, ಅವುಗಳ ಸಂಕೇತಗಳು ಹಾಗೂ ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 6 ಸೇಲೋಸೇ 2010, ದಿನಾಂಕ: 
06 -08 -2010 ರನ್ವಯ ನಿಗದಿಪಡಿಸಿರುವ ಪರಿಷ್ಕೃತ ಶುಲ್ಕಗಳ ವಿವರಗಳನ್ನು ಈ ಕೆಳಗಿನ ಪಟ್ಟಿಯಲ್ಲಿ ವಿವರಿಸಲಾಗಿದೆ. 


ವಿಷಯ 


ವಿಷಯ 
ಸಂಕೇತ 


ನಿಗದಿಪಡಿಸಲಾದ 
ಶುಲ್ಕ ರೂ . 

( 3 ) 


( 2) 


50 - 00 


ಅಕೌಂಟ್ಸ್ ಲೋಯರ್ 
ಕಮ್ಯುನಿಟಿ ಡೆವಲಪ್‌ಮೆಂಟ್ ಭಾಗ - 1 
ಕಮ್ಯುನಿಟಿ ಡೆವಲಪ್‌ಮೆಂಟ್ ಭಾಗ - 2 


50 - 00 


3 


| 


50 - 00 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜನವರಿ ೨೮, ೨೦೧೬ 


ವಿಷಯ 


ವಿಷಯ 
ಸಂಕೇತ 


ನಿಗದಿಪಡಿಸಲಾದ 
ಶುಲ್ಕ ರೂ . 
50 - 00 


50 - 00 


50 - 00 


50 - 00 


50 - 00 


50 - 00 


50 - 00 


50 - 00 


50 - 00 | 


50 - 00 


50 - 00 


50 - 00 


50 - 00 


50 - 00 


50 - 00 


50 - 00 


50 - 00 


50 - 00 


100 - 00 


ಎಂಪ್ಲಾಯ್ಮೆಂಟ್ ಎಕ್ಸ್‌ಚೇಂಜ್ ಪ್ರೊಸೀಜರ್ ಹೈಯರ್ 
ಎಂಪ್ಲಾಯ್ಮೆಂಟ್ ಎಕ್ಸ್‌ಚೇಂಜ್ ಪ್ರೊಸೀಜರ್ ಲೋಯರ್ 
ಫಾರೆಸ್ಟ್ ಪತ್ರಿಕೆ -1 ( ಫಾರೆಸ್ಟ್‌ಗಾರ್ಡ್‌ಗಳಿಗೆ ಮಾತ್ರ) 
ಫಾರೆಸ್ಟ್ ಪತ್ರಿಕೆ -2 ( ಫಾರೆಸ್ಟ್‌ಗಾರ್ಡ್‌ಗಳಿಗೆ ಮಾತ್ರ) 
ಜನರಲ್ ಲಾ ಭಾಗ -2 
ಹೋಮ್ ಗಾರ್ಡ್ಸ್ ಮ್ಯಾನ್ಯುಯಲ್ 
ಆಕ್ಸ್ ಅಂಡ್ ರೂಲ್ಸ್ ರಿಲೇಟಿಂಗ್ ಟು ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್‌ಮೆಂಟ್ 
ಮೋಟಾರ್ ವೆಹಿಕಲ್ಸ್ 
ಮೈನಿಂಗ್ ಭಾಗ -1 
ಮೈನಿಂಗ್ ಭಾಗ - 2 
ಪ್ರಿಸನ್ಸ್ 
ಪೋರ್ಟ್ಸ್ ಹೈಯರ್ 
ಪೋರ್ಟ್ಸ್ಲೋಯರ್ 
ಸೋಷಿಯಲ್‌ ವೆಲ್‌ಫೇರ್ ಅಂಡ್ ಬ್ಯಾಕ್‌ವರ್ಡ್ ಕ್ಲಾಸಸ್ ಮ್ಯಾನ್ಯುಯಲ್ ಭಾಗ -1 
ಸೋಷಿಯಲ್‌ ವೆಲ್‌ಫೇರ್ ಅಂಡ್ ಬ್ಯಾಕ್‌ವರ್ಡ್ ಕ್ಲಾಸಸ್ ಮ್ಯಾನ್ಯುಯಲ್ ಭಾಗ -2 
ಯೂಥ್ ಸರ್ವೀಸ್ ಮ್ಯಾನ್ಯುಯಲ್ 
ಎಕ್ಟ್ಸ್ 
ಪೊಲೀಸ್‌ ಮ್ಯಾನ್ಯುಯಲ್ 
ಅಕೌಂಟ್ಸ್ ಹೈಯರ್ 
ಕಮರ್ಷಿಯಲ್ ಟ್ಯಾಕ್ಸಸ್ ಭಾಗ - 2 (ಲೋಯರ್) 
ಫಾರೆಸ್ಟ್ 
ಫ್ಯಾಕ್ಟರೀಸ್‌ ಅಂಡ್‌ ಬಾಯ್ಸರ್ ಲಾಸ್ 
ಲೇಬರ್ 
ಲೋಕಲ್ ಲಾಸ್ ಆಂಡ್ ಕಮರ್ಷಿಯಲ್ ಬುಕ್ ಕೀಪಿಂಗ್ 
ಪ್ರೆಸ್‌ ಅಂಡ್‌ ಅಲೈಡ್ ಆಫೀಸಸ್ ಮ್ಯಾನ್ಯುಯಲ್ ಹೈಯರ್ 
ಪ್ರಸ್ ಅಂಡ್ ಅಲೈಡ್ ಆಫೀಸಸ್ ಮ್ಯಾನ್ಯುಯಲ್ ಲೋಯರ್ 
ಪಿ. ಡಬ್ಲೂ . ಡಿ ಹೈಯರ್ ಭಾಗ - 1 
ಪಿ .ಡಬ್ಲೂಡಿಹೈಯರ್ ಭಾಗ - 2 
ಪಿ . ಡಬ್ಲೂ . ಡಿ . ಲೋಯರ್ 
ರಿಜಿಸ್ಟ್ರೇಷನ್ 
ಸಿರಿಕಲ್ಬರ್ 
ಕೋ - ಆಪರೇಷನ್ 
ಜನರಲ್ ಲಾ ಭಾಗ -1 
ಮುನಿಸಿಪಲ್ ಅಂಡ್ ಲೋಕಲ್ ಬೋರ್ಡ್ 
ಮಾರ್ಕೆಟಿಂಗ್ 
ರೆವಿನ್ಯೂ ಹೈಯರ್ ಭಾಗ -1 
ರೆವಿನ್ಯೂ ಹೈಯರ್ ಭಾಗ - 2 
ರೆವಿನ್ಯೂ ಲೋಯರ್ 


100 - 00 


100 - 00 


100 - 00 


100 - 00 


100 - 00 


100 - 00 


100 - 00 


100 - 00 


100 - 00 


100 - 00 


100 - 00 


100 - 00 


100 - 00 


100 - 00 


100 - 00 


100 - 00 


100 - 00 


100 - 00 


41 


| 


100 - 00 | 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


ಭಾಗ ೫ 


ವಿಷಯ 


ವಿಷಯ 
ಸಂಕೇತ 


ನಿಗದಿಪಡಿಸಲಾದ 
ಶುಲ್ಕ ರೂ . 
100 - 00 


100 - 00 


100 - 00 


100 - 00 


100 - 00 


100 - 00 


100 - 00 


100 - 00 


50 - 00 


50 - 00 


50 - 00 


100 - 00 


50 - 00 


50 - 00 


ಕಮರ್ಷಿಯಲ್ ಟ್ಯಾಕ್ಸಸ್ ಭಾಗ -1 (ಹೈಯರ್) 
ಕೋ - ಆಪರೇಟಿವ್ ಆಡಿಟ್ ಎಕ್ಸಾಮಿನೇಷನ್ 
ಇನ್ಸೂರೆನ್ಸ್ ಅಡ್ವಾನ್ಸ್ಡ್ 
ಇನ್ಸೂರೆನ್ಸ್ ಹೈಯರ್ 
ಇನ್ಸೂರೆನ್ಸ್ ಲೋಯರ್ 
ಕನ್ನಡ ಭಾಷಾ ಪರೀಕ್ಷೆ 
ಫುಡ್ ಅಂಡ್ ಸಿವಿಲ್ ಸಬ್ಸೈಸ್ ಎಕ್ಸಾಮಿನೇಷನ್ 
ಕರ್ನಾಟಕ ಕನ್ಸೂಮರ್ ಪ್ರೊಟಕ್ಷನ್ ಸ್ಟೇಟ್ ಕಮಿಷನ್ ಅಂಡ್ ಡಿಸ್ಟಿಕ್ಸ್ ಫೋರಮ್ ಸರ್ವಿಸ್ 
ಎಕ್ಸಾಮಿನೇಷನ್ 
ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 
ಕೆ. ಪಿ .ಎಸ್. ಸಿ. ಮ್ಯಾನ್ಯುಯಲ್ 
ಕೆ. ಪಿ.ಎಸ್. ಸಿ. ರಿಕ್ರೂಟ್‌ಮೆಂಟ್ ರೂಲ್ಸ್ 
ಸೆಕ್ರೆಟೇರಿಯೆಟ್ ಮ್ಯಾನ್ಯುಯಲ್ ಭಾಗ - 1 
ಸೆಕ್ರೆಟೇರಿಯೆಟ್ ಮ್ಯಾನ್ಯುಯಲ್ ಭಾಗ - 2 
ಸ್ಪೆಷಲ್ ಲಾಸ್ ಅಂಡ್ ಸರ್ವಿಸ್ ರೂಲ್ಸ್ 
ಟ್ರಾನ್ಸ್‌ಲೇಷನ್ ಟೆಸ್ಟ್ 
ಎಸ್ . ಎ . ಎಸ್ ಭಾಗ - 1 
ಎಸ್. ಎ .ಎಸ್ ಭಾಗ - 2 
ಎಸ್. ಎ .ಎಸ್ ಭಾಗ - 3 
ಟ್ರೆಜರಿ ಅಕೌಂಟ್ಸ್ ಭಾಗ -1 
ಟ್ರೆಜರಿ ಅಕೌಂಟ್ಸ್ ಭಾಗ -2 
ಎಲೆಕ್ಷಿಸಿಟಿ ಲಾಸ್ ಎಕ್ಸಾಮಿನೇಷನ್ 
ಎಲೆಕ್ಷಿಸಿಟಿ ( ಆಡಿಟ್ ಅಂಡ್ ಅಕೌಂಟ್ಸ್ ) ಲಾಸ್ (ಹೈಯರ್) ಎಕ್ಸಾಮಿನೇಷನ್ ಭಾಗ - 1 
ಎಲೆಕ್ಷಿಸಿಟಿ( ಆಡಿಟ್ ಅಂಡ್ ಅಕೌಂಟ್ಸ್) ಲಾಸ್ (ಹೈಯರ್) ಎಕ್ಸಾಮಿನೇಷನ್ ಭಾಗ -2 
ಎಲೆಕ್ಷಿಸಿಟಿ ( ಆಡಿಟ್ ಅಂಡ್ ಅಕೌಂಟ್ಸ್) ಲಾಸ್ (ಲೋಯರ್) ಎಕ್ಸಾಮಿನೇಷನ್ 
ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯೂನಲ್ ಎಕ್ಸಾಮಿನೇಷನ್ 
ಕನ್ನಡ ಭಾಷೆ ( ಐ .ಎ .ಎಸ್ , ಐ. ಪಿ.ಎಸ್ ಮತ್ತು ಐ.ಎಫ್.ಎಸ್ ಅಧಿಕಾರಿಗಳಿಗೆ ಮಾತ್ರ) 
ಕನ್ನಡ ಭಾಷಾ ಮೌಖಿಕ ಪರೀಕ್ಷೆ ಮಾತ್ರ * 
ವಿಕಲ ಚೇತನರು ಮತ್ತು ಹಿರಿಯ ನಾಗರೀಕರಿಗೆ ಸಂಬಂಧಿಸಿದ ಅಧಿನಿಯಮ ಮತ್ತು 
ನಿಯಮಗಳು 


50 - 00 


100 - 00 


100 - 00 


100 - 00 


100 - 00 


100 - 00 


100 - 00 


50 - 00 


50 - 00 


50 - 00 


50 - 00 


100 - 00 


50 - 00 


50 - 00 


* ಕರ್ನಾಟಕ ನಾಗರಿಕ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು ) ನಿಯಮಗಳು, 1974ರ ನಿಯಮ 5ರ ಮೇರೆಗೆ ಮತ್ತು ಸರ್ಕಾರವು 
ಕಾಲಕಾಲಕ್ಕೆ ಹೊರಡಿಸುವ ಆದೇಶದ ಮೇರೆಗೆ ಕನ್ನಡ ಭಾಷಾ ವಿಷಯದ ಲಿಖಿತ ಪರೀಕ್ಷೆಯಿಂದ ವಿನಾಯಿತಿ ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಕನ್ನಡ 
ಭಾಷಾ ವಿಷಯದ ಮೌಖಿಕ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. 

ಪ್ರಮಾಣಪತ್ರ ರವಾನೆ ಶುಲ್ಕ :- ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಪ್ರಮಾಣಪತ್ರಗಳನ್ನು ನೋಂದಾಯಿತ ಅಂಚೆ ಮೂಲಕ 
ರವಾನಿಸಲಾಗುತ್ತಿದ್ದು , ಈ ಸಂಬಂಧ ಅಭ್ಯರ್ಥಿಗಳು ಮೇಲಿನ ವಿಷಯಗಳಿಗೆ ನಿಗದಿಪಡಿಸಿದ ಪರೀಕ್ಷಾ ಶುಲ್ಕದ ಜೊತೆಗೆ ನೋಂದಾಯಿತ ಅಂಚೆ 
( Registered Post) ವೆಚ್ಚ ರೂ . 30/- ಗಳನ್ನೂ ಸಹ ಶುಲ್ಕ ಪಾವತಿಸುವ ಸಂದರ್ಭದಲ್ಲಿಯೇ ಒಟ್ಟಾರೆಯಾಗಿ ಪಾವತಿಸತಕ್ಕದ್ದು. 
4 . ಪರೀಕ್ಷಾ ವಿಧಾನ: 

ಇಲಾಖಾ ಪರೀಕ್ಷೆಗೆ ಸಂಬಂಧಿಸಿದ ಕೆಲವು ವಿಷಯಗಳಿಗೆ / ಪತ್ರಿಕೆಗಳಿಗೆ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿ ಹಾಗೂ ಇನ್ನು ಕೆಲವು 
ವಿಷಯಗಳಿಗೆ/ಪತ್ರಿಕೆಗಳಿಗೆ ವಿವರಣಾತ್ಮಕ ಮಾದರಿಯಲ್ಲಿ ಪರೀಕ್ಷೆಗಳನ್ನು ನಡೆಸಲಾಗುವುದು. ವಸ್ತು ನಿಷ್ಠ ಮಾದರಿ ಮತ್ತು ವಿವರಣಾತ್ಮಕ ಮಾದರಿಯ ಪರೀಕ್ಷೆ 
ನಡೆಸಲಾಗುವ ವಿಷಯಗಳ / ಪತ್ರಿಕೆಗಳ ಮಾಹಿತಿಯು ಕೆಳಗಿನಂತಿದೆ. 


೨೧ 


37 | ಮುನಿ 


ಭಾಗ ೫ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 
(ಅ) ಇಲಾಖಾ ಪರೀಕ್ಷೆಗಳಲ್ಲಿ ಕೆಳಕಂಡ ವಿಷಯ/ ಪತ್ರಿಕೆಗಳಿಗೆ ವಸ್ತುನಿಷ್ಠ ಬಹುಆಯ್ಕೆ ಮಾದರಿಯಲ್ಲಿ (OBJECTIVE TYPE MULTIPLE 
CHOICE ) ಪರೀಕ್ಷೆ ನಡೆಸಲಾಗುವುದು. 
ಕ್ರ. ಸ . ವಿ ಷ ಯ 

ವಿ ಷ ಯ 
(1) . (2) 

(1) 
ಅಕೌಂಟ್ಸ್ ಲೋಯರ್ 

| ರಿಜಿಸ್ಟ್ರೇಷನ್ 
ಕಮ್ಯುನಿಟಿ ಡೆವಲಪ್‌ಮೆಂಟ್ ಭಾಗ -1 

| ಸಿರಿಕಲ್ಬರ್ 
ಕಮ್ಯುನಿಟಿ ಡೆವಲಪ್‌ಮೆಂಟ್ ಭಾಗ - 2 

ಕೋ - ಆಪರೇಷನ್ 
| ಎಂಪ್ಲಾಯ್ಮೆಂಟ್ ಎಕ್ಸ್‌ಚೇಂಜ್ ಪ್ರೊಸೀಜರ್ ಹೈಯರ್ 

ಜನರಲ್ ಲಾ ಭಾಗ- 1 
ಎಂಪ್ಲಾಯ್ಮೆಂಟ್ ಎಕ್ಸ್‌ಚೇಂಜ್ ಪ್ರೊಸೀಜರ್ ಲೋಯರ್ 

ಮುನಿಸಿಪಲ್ ಅಂಡ್ ಲೋಕಲ್ ಬೋರ್ಡ್ 
ಫಾರೆಸ್ಟ್ ಪತ್ರಿಕೆ -1 ( ಫಾರೆಸ್ಟ್ ಗಾರ್ಡ್‌ಗಳಿಗೆ ಮಾತ್ರ) 

ಮಾರ್ಕೆಟಿಂಗ್ 
ಫಾರೆಸ್ಟ್ ಪತ್ರಿಕೆ - 2( ಫಾರೆಸ್ಟ್ ಗಾರ್ಡ್‌ಗಳಿಗೆ ಮಾತ್ರ) 

ರೆವಿನ್ಯೂ ಹೈಯರ್ ಭಾಗ -1 
8 | ಜನರಲ್ ಲಾ ಭಾಗ - 2 

| ರೆವಿನ್ಯೂ ಹೈಯರ್ ಭಾಗ - 2 
ಹೋಮ್ ಗಾರ್ಡ್ಸ್ ಮ್ಯಾನ್ಯುಯಲ್ 

1 ರೆವಿನ್ಯೂ ಲೋಯರ್ 
ಆಕ್ಸ್ ಅಂಡ್ ರೋಲ್ಸ್ ರಿಲೇಟಿಂಗ್ ಟು ವಿಮೆನ್ ಅಂಡ್ ಚೈಲ್ಡ್ | 42 ಕಮರ್ಷಿಯಲ್ ಟ್ಯಾಕ್ಸಸ್ ಭಾಗ -1(ಹೈಯರ್) 
ಡೆವಲಪ್‌ಮೆಂಟ್ 
ಮೋಟಾರ್ ವೆಹಿಕಲ್ಸ್ 

ಕೋ - ಆಪರೇಟಿವ್ ಆಡಿಟ್ ಎಕ್ಸಾಮಿನೇಷನ್ 
12 | ಮೈನಿಂಗ್ ಭಾಗ -1 

| ಇನ್ಸೂರೆನ್ಸ್ ಅಡ್ವಾನ್ಸ್ಡ್ 
13 ಮೈನಿಂಗ್ ಭಾಗ - 2 

45 | ಇನ್ಸೂರೆನ್ಸ್ ಹೈಯರ್ ಪತ್ರಿಕೆ - 1 ಮತ್ತು ಪತ್ರಿಕೆ - 3 
ಪ್ರಿಸನ್ಸ್ 

ಇನ್ಸೂರೆನ್ಸ್ ಲೋಯರ್ ಪತ್ರಿಕೆ -1 ಮತ್ತು ಪತ್ರಿಕೆ -3 
15 | ಪೋರ್ಟ್ಸ್ ಹೈಯರ್ 

ಫುಡ್ ಅಂಡ್ ಸಿವಿಲ್ ಸಬ್ಸೈಸ್ ಎಕ್ಸಾಮಿನೇಷನ್ 
16 . ಪೋರ್ಟ್ಸ್ಲೋಯರ್ 

ಕರ್ನಾಟಕ ಕನ್ಸೂಮರ್ ಪ್ರೊಟಕ್ಷನ್ ಸ್ಟೇಟ್ ಕಮಿಷನ್ ಅಂಡ್ 

ಡಿಸ್ಟಿಕ್ಸ್ ಫೋರಮ್ ಸರ್ವಿಸ್ ಎಕ್ಸಾಮಿನೇಷನ್ 
ಸೋಷಿಯಲ್ ವೆಲ್‌ಫೇರ್ ಅಂಡ್ ಬ್ಯಾಕ್‌ವರ್ಡ್ ಕ್ಲಾಸಸ್ ಇಂಡಿಯನ್ ಕಾಂಟ್ರಕ್ಟ್ ಆಕ್ಟ್ 
ಮ್ಯಾನ್ಯುಯಲ್ ಭಾಗ- 1 
ಸೋಷಿಯಲ್‌ ವೆಲ್‌ಫೇರ್ ಅಂಡ್ ಬ್ಯಾಕ್‌ವರ್ಡ್ ಕ್ಲಾಸಸ್ 

| ಕೆ. ಪಿ.ಎಸ್.ಸಿ . ಮ್ಯಾನ್ಯುಯಲ್ 
ಮ್ಯಾನ್ಯುಯಲ್ ಭಾಗ- 2 
ಯೂಥ್ ಸರ್ವೀಸ್ ಮ್ಯಾನ್ಯುಯಲ್ 

ಕೆ. ಪಿ.ಎಸ್. ಸಿ. ರಿಕ್ರೂಟ್‌ಮೆಂಟ್‌ ರೂಲ್ಸ್ 
20 | ಎಕ್ಸೆಸ್ 

| ಸೆಕ್ರೆಟೇರಿಯೆಟ್ ಮ್ಯಾನ್ಯುಯಲ್ ಭಾಗ - 1 
21 ಪೊಲೀಸ್‌ ಮ್ಯಾನ್ಯುಯಲ್ 

| ಸ್ಪೆಷಲ್ ಲಾಸ್ ಅಂಡ್ ಸರ್ವಿಸ್ ರೂಲ್ಸ್ 
ಅಕೌಂಟ್ಸ್ ಹೈಯರ್ 

ಎಸ್.ಎ . ಎಸ್ . ಭಾಗ -1 ಪತ್ರಿಕೆ -2 
23 | ಕಮರ್ಷಿಯಲ್ ಟ್ಯಾಕ್ಸಸ್ ಭಾಗ - 2 (ಲೋಯರ್) . 

| ಎಸ್ . ಎ . ಎಸ್ . ಭಾಗ - 2 ಪತ್ರಿಕೆ - 1 
ಫಾರೆಸ್ಟ್ 

ಎಸ್. ಎ .ಎಸ್. ಭಾಗ -3 ಪತ್ರಿಕೆ - 2 ಮತ್ತು 4 
25 ಫ್ಯಾಕ್ಟರೀಸ್‌ ಅಂಡ್‌ ಬಾಯ್‌ ಲಾಸ್ 

| ಟ್ರೆಜರಿ ಅಕೌಂಟ್ಸ್ ಭಾಗ -1 ಪತ್ರಿಕೆ - 2 ಮತ್ತು ಪತ್ರಿಕೆ -3 
26 | ಲೇಬರ್ 

ಟ್ರೆಜರಿ ಅಕೌಂಟ್ಸ್ ಭಾಗ -2 
ಲೋಕಲ್ ಲಾಸ್ ಆಂಡ್ ಕಮರ್ಷಿಯಲ್ ಬುಕ್ ಕೀಪಿಂಗ್ 

ಎಲೆಕ್ಷಿಸಿಟಿ ಲಾಸ್ ಎಕ್ಸಾಮಿನೇಷನ್ 
28 | ಪ್ರೆಸ್‌ ಅಂಡ್‌ ಅಲೈಡ್ ಆಫೀಸಸ್ ಮ್ಯಾನ್ಯುಯಲ್ ಹೈಯರ್ 

ಎಲೆಕ್ಷಿಸಿಟಿ ( ಆಡಿಟ್ ಅಂಡ್ ಅಕೌಂಟ್ಸ್ ) ಲಾಸ್ (ಹೈಯರ್) 
ಪತ್ರಿಕೆ -1 

ಎಕ್ಸಾಮಿನೇಷನ್ ಭಾಗ -1 
ಪ್ರೆಸ್‌ ಅಂಡ್‌ ಅಲೈಡ್ ಆಫೀಸಸ್ ಮ್ಯಾನ್ಯುಯಲ್ ಲೋಯರ್ ಎಲೆಕ್ಷಿಸಿಟಿ ( ಆಡಿಟ್ ಅಂಡ್ ಅಕೌಂಟ್ಸ್ ) ಲಾಸ್ (ಲೋಯರ್) 

ಎಕ್ಸಾಮಿನೇಷನ್ 
30 || ಪಿ. ಡಬ್ಲೂ . ಡಿ ಹೈಯರ್ ಭಾಗ -1 ಪತ್ರಿಕೆ - 2 

ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯೂನಲ್ ಎಕ್ಸಾಮಿನೇಷನ್ 
31 | ಪಿ.ಡಬ್ಲೂಡಿ ಹೈಯರ್ ಭಾಗ-2 

| ವಿಕಲ ಚೇತನರು ಮತ್ತು ಹಿರಿಯ ನಾಗರೀಕರಿಗೆ ಸಂಬಂಧಿಸಿದ 

ಅಧಿನಿಯಮ ಮತ್ತು ನಿಯಮಗಳು 
32 | ಪಿ. ಡಬ್ಲೂ . ಡಿ. ಲೋಯರ್ 


17 


22 


24 


61 


62 


೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮ , ೨೦೧೬ 


ಭಾಗ ೫ 


ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯ ಪರೀಕ್ಷೆಗೆ ಓ . ಎಂ .ಆರ್ . ( OMR SHEET) ಹಾಳೆಯಲ್ಲಿ ಮಾತ್ರ ಉತ್ತರಿಸಬೇಕು. ಓ . ಎಂ . ಆರ್. ಉತ್ತರಹಾಳೆ ಮಾದರಿ 

ಪ್ರತಿಯನ್ನು ಹಾಗೂ ಅಭ್ಯರ್ಥಿಗಳಿಗೆ ನೀಡಲಾದ ಸೂಚನೆಗಳನ್ನು ಆಯೋಗದ ವೆಬ್‌ಸೈಟ್‌ನಲ್ಲಿ ನೋಡಬಹುದು. 

ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯ ವಿಷಯಗಳಲ್ಲಿನ ಪ್ರಶ್ನೆಪತ್ರಿಕೆಗಳಲ್ಲಿ ಪ್ರತಿ ಪ್ರಶ್ನೆಗೂ ನಾಲ್ಕು ಸಂಭವನೀಯ ಉತ್ತರಗಳಿರುತ್ತವೆ. ಪ್ರತಿ ಪ್ರಶ್ನೆಗೆ 
ನೀಡಲಾದ ನಾಲ್ಕು ಉತ್ತರಗಳ ಪೈಕಿ ಒಂದು ಸರಿ ಉತ್ತರವನ್ನು ಆಯ್ಕೆ ಮಾಡಿ ಉತ್ತರಿಸಬೇಕಿರುತ್ತದೆ. ಪ್ರತಿ ಪ್ರಶ್ನೆಗೂ ಆಯ್ಕೆ ಮಾಡಲಾದ ಉತ್ತರವು ಎಲ್ಲಾ 
ರೀತಿಯಿಂದಲೂ ಸಮರ್ಪಕವಾಗಿರುತ್ತದೆಯೆಂದು ಅರಿತು, ದೃಢಪಡಿಸಿಕೊಂಡ ನಂತರವೇ ಓ . ಎಂ . ಆರ್. ಉತ್ತರ ಹಾಳೆಯಲ್ಲಿ ಅಭ್ಯರ್ಥಿಗಳು ನೀಲಿ ಅಥವಾ 
ಕಪ್ಪು ಬಣ್ಣದ ಬಾಲ್ ಪಾಯಿಂಟ್ ಪೆನ್ನಿನಿಂದ ಎನ್‌ಕೋಡ್ ( ಸಂಕೇತ ಗುರುತು) ಮಾಡಬೇಕು. ತರುವಾಯ ತಪ್ಪು ಉತ್ತರಗಳನ್ನು ಯಾವುದೇ ಸಂದರ್ಭದಲ್ಲಿ 
ಅಳಿಸಲು ಸಾಧ್ಯವಿರುವುದಿಲ್ಲ ಹಾಗೂ ವೈಟ್ ಫ್ಲಯಿಡ್ ಬಳಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ವೈಟ್ ಬ್ಲೂಯಿಡ್ ಬಳಸಿದಲ್ಲಿ ಅಂತಹ 
ಓ. ಎಂ .ಆರ್. ಉತ್ತರ ಹಾಳೆಗಳನ್ನು ಅಸಿಂಧುಗೊಳಿಸಲಾಗುವುದು. 

( ಆ) ಈ ಕೆಳಕಂಡ ವಿಷಯ / ಪತ್ರಿಕೆಗಳಿಗೆ ವಿವರಣಾತ್ಮಕ ಮಾದರಿಯಲ್ಲಿ (Descriptive Type) ಪರೀಕ್ಷೆ ನಡೆಸಲಾಗುವುದು. 
1. ಎಲೆಕ್ಷಿಸಿಟಿ ( ಆಡಿಟ್ ಅಂಡ್ ಅಕೌಂಟ್ಸ್ ) ಲಾಸ್ (ಹೈಯರ್) ಎಕ್ಸಾಮಿನೇಷನ್ ಭಾಗ -2, ಪತ್ರಿಕೆ-1 | 

ಎಸ್.ಎ .ಎಸ್. ಭಾಗ -1, ಪತ್ರಿಕೆ -1 ಮತ್ತು ಪತ್ರಿಕೆ -3 ) ಪ್ರಸ್ತುತ ಅಧಿವೇಶನದಿಂದ ಈ ಪತ್ರಿಕೆಗಳಿಗೆ ವಿವರಣಾತ್ಮಕ 
ಎಸ್. ಎ .ಎಸ್. ಭಾಗ - 2, ಪತ್ರಿಕೆ -2 ಮತ್ತು ಪತ್ರಿಕೆ -3 

- ಮಾದರಿಯಲ್ಲಿ ಪರೀಕ್ಷೆ ನಡೆಸಲಾಗುವುದು 
4. ಎಸ್.ಎ .ಎಸ್ . ಭಾಗ -3, ಪತ್ರಿಕೆ-1, ಪತ್ರಿಕೆ - 3 ಮತ್ತು ಪತ್ರಿಕೆ -5 J 

ಟ್ರೆಜರಿ ಅಕೌಂಟ್ಸ್ ಭಾಗ -1, ಪತ್ರಿಕೆ -1 
6. ಇನ್ಸೂರೆನ್ಸ್ ಹೈಯರ್, ಪತ್ರಿಕೆ-2 
7. ಇನ್ಸೂರೆನ್ಸ್ ಲೋಯರ್, ಪತ್ರಿಕೆ-2 
8. ಪಿ.ಡಬ್ಲೂ . ಡಿ. ಹೈಯರ್ ಭಾಗ -1, ಪತ್ರಿಕೆ -1 
9. ಸೆಕ್ರೆಟೇರಿಯೆಟ್ ಮ್ಯಾನ್ಯುಯಲ್ ಭಾಗ -2 
10. ಕನ್ನಡ ಭಾಷೆ, ಪತ್ರಿಕೆ -1 ಮತ್ತು ಪತ್ರಿಕೆ -2 
11. ಕನ್ನಡ ಭಾಷೆ (ಐ.ಎ.ಎಸ್, ಐ. ಪಿ.ಎಸ್ ಮತ್ತು ಐ.ಎಫ್.ಎಸ್ ಅಧಿಕಾರಿಗಳಿಗೆ) ಪತ್ರಿಕೆ -1 ಮತ್ತು ಪತ್ರಿಕೆ-2 . 
12 . ಟ್ರಾನ್ಸ್‌ಲೇಷನ್ ಟೆಸ್ಟ್ 
13 . ಪ್ರೆಸ್‌ ಅಂಡ್‌ ಅಲೈಡ್ ಆಫೀಸಸ್ ಮ್ಯಾನ್ಯುಯಲ್ ಹೈಯರ್, ಪತ್ರಿಕೆ -2. 

(1) ವಿವರಣಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಸೇವಾ ಪರೀಕ್ಷೆಗಳನ್ನು ಆಂಗ್ಲಭಾಷೆಯಲ್ಲಿ ಅಥವಾ ಕನ್ನಡ ಭಾಷೆಯಲ್ಲಿ ಮಾತ್ರ 
ಉತ್ತರಿಸಲು ಅವಕಾಶವಿರುತ್ತದೆ ( ಭಾಷಾಂತರ ಪ್ರಶ್ನೆಗಳನ್ನು ಹೊರತುಪಡಿಸಿ). 

( 2) ಅಭ್ಯರ್ಥಿಯು ವಿವರಣಾತ್ಮಕ ಮಾದರಿಯ ಯಾವುದೇ ಒಂದು ಪತ್ರಿಕೆಯನ್ನು ಪೂರ್ಣವಾಗಿ ಆಂಗ್ಲ ಅಥವಾ ಪೂರ್ಣವಾಗಿ ಕನ್ನಡ 
ಮಾಧ್ಯಮದಲ್ಲಿ ಮಾತ್ರ ಉತ್ತರಿಸತಕ್ಕದ್ದು. ( ಭಾಷಾಂತರ ಪ್ರಶ್ನೆಗಳನ್ನು ಹೊರತುಪಡಿಸಿ) ಭಾಗಶಃ ಆಂಗ್ಲ ಮತ್ತು ಭಾಗಶಃ ಕನ್ನಡದಲ್ಲಿ ಉತ್ತರಿಸಿದಲ್ಲಿ ಅಂತಹ 
ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡದೆ ಅಭ್ಯರ್ಥಿಯ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. 
5. ಪಠ್ಯ ಕ್ರಮ : 

ಇಲಾಖಾ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪಠ್ಯ ಕ್ರಮಕ್ಕಾಗಿ ಅಭ್ಯರ್ಥಿಗಳು ಕರ್ನಾಟಕ ನಾಗರಿಕ ಸೇವೆಗಳು (ಸೇವೆ ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) 
ನಿಯಮಗಳು, 1974 ಮತ್ತು ಅದಕ್ಕೆ ಸರ್ಕಾರದಿಂದ ಕಾಲಕಾಲಕ್ಕೆ ಹೊರಡಿಸಲಾಗಿರುವ ತಿದ್ದುಪಡಿಗಳನ್ನು ನೋಡಬಹುದು. 

ಪ್ರತಿ ವಿಷಯಗಳಲ್ಲಿನ ಪಠ್ಯಕ್ರಮದಲ್ಲಿರುವ (Syllabus ) ಯಾವುದಾದರೂ ನಿಯಮಗಳು/ ಅಧಿನಿಯಮಗಳು ನಿರಸನಗೊಂಡಿದ್ದಲ್ಲಿ ( Repealed) 
ಅವುಗಳನ್ನು ಕೈಬಿಟ್ಟು ಹೊಸದಾಗಿ ಸೇರ್ಪಡೆಯಾಗಿರುವ ಹಾಗೂ ಪ್ರಸಕ್ತ ಇಲಾಖೆಗಳಲ್ಲಿ ಚಾಲ್ತಿಯಲ್ಲಿರುವ ನಿಯಮ / ಅಧಿನಿಯಮಗಳನ್ವಯ ಪ್ರಶ್ನೆಪತ್ರಿಕೆಗಳನ್ನು 
ಸಿದ್ಧಪಡಿಸಿ ಪರೀಕ್ಷೆಗಳನ್ನು ನಡೆಸಲಾಗುವುದೆಂದು ಅಭ್ಯರ್ಥಿಗಳ ಗಮನಕ್ಕೆ ತರಲಾಗಿದೆ. 

ಕನ್ನಡ ಭಾಷಾ ವಿಷಯದ ಪಠ್ಯ ಕ್ರಮ : 


( ವಿಷಯ ಸಂಕೇತ- 72 ) ಅಖಿಲ ಭಾರತ ಸೇವಾ ಅಧಿಕಾರಿ ( ಐ. ಎ.ಎಸ್ / ಐ. ಪಿ.ಎಸ್ / ಐ.ಎಫ್.ಎಸ್) ಅಭ್ಯರ್ಥಿಗಳು ತೇರ್ಗಡೆಯಾಗಬೇಕಾಗಿರುವ ಕನ್ನಡ 
ಭಾಷಾ ಇಲಾಖಾ ಪರೀಕ್ಷೆಗೆ ಸರ್ಕಾರವು ತನ್ನ ಆದೇಶ ಸಂಖ್ಯೆ : ಡಿಪಿಎಆರ್ 168 ಎಸ್ಎಂಇ 94, ದಿನಾಂಕ:12 - 07 - 1995ರ ಪ್ರಕಾರ 10ನೇ ತರಗತಿಯ 
ಕನ್ನಡ ದ್ವಿತೀಯ ಮತ್ತು ತೃತೀಯ ಭಾಷಾ ಪುಸ್ತಕ “ ತಿಳಿಗನ್ನಡ- 6 ” ಎಂಬ ಪುಸ್ತಕವನ್ನು ನಿಗದಿಪಡಿಸಿದೆ. 

( ವಿಷಯ ಸಂಕೇತ- 47 ) ಅಖಿಲ ಭಾರತ ಸೇವಾ ಅಧಿಕಾರಿಗಳನ್ನು ಹೊರತುಪಡಿಸಿ ಕನ್ನಡ ಭಾಷಾ ಇಲಾಖಾ ಪರೀಕ್ಷೆಯ ಇತರ ಅಭ್ಯರ್ಥಿಗಳಿಗೆ: 
( ಅ) ಕರ್ನಾಟಕ ವಯಸ್ಕರ ಶಿಕ್ಷಣ ಸಮಿತಿ, ಮೈಸೂರು ಇವರಿಂದ ಪ್ರಕಾಶನಗೊಂಡಿರುವ ವಿವಿಧ ಲೇಖಕರಿಂದ ರಚಿತವಾದ “ ಸತ್ಯಕ್ಕೆ ಬೆಲೆಕೊಟ್ಟ ಗೆಳೆಯರು ” 

ಎಂಬ ಪಾಠದಿಂದ ಪ್ರಾರಂಭಗೊಳ್ಳುವ “ ಸಣ್ಣ ಕಥೆಗಳು . 


ಮತ್ತು 


( ಆ ) ಆರನೆಯ ತರಗತಿಯ ಪಠ್ಯ ಪುಸ್ತಕವಾದ “ ಸಿರಿ ಕನ್ನಡ ” ವನ್ನು ನಿಗದಿಪಡಿಸಲಾಗಿದೆ. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


_ 01 


04 


6. ಪರೀಕ್ಷಾ ಕೇಂದ್ರಗಳು: 

ಇಲಾಖಾ ಪರೀಕ್ಷೆಗಳನ್ನು ನಡೆಸಲಾಗುವ ಕೇಂದ್ರಗಳು ಮತ್ತು ಅವುಗಳ ಸಂಕೇತಗಳು ಕೆಳಗಿನಂತಿವೆ: 

( ಅ ) ವಿಷಯ ಸಂಕೇತ 1, 8, 22 ಮತ್ತು 36 ರ ವಿಷಯಗಳ ( ಒಟ್ಟು ನಾಲ್ಕು ವಿಷಯಗಳು ) ಪರೀಕ್ಷೆಗಳನ್ನು ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ 
ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ನವದೆಹಲಿ ಮತ್ತು ಮಸೂರಿ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಸದರಿ ಪರೀಕ್ಷಾ ಕೇಂದ್ರಗಳು ಮತ್ತು ಅವುಗಳ ಸಂಕೇತಗಳು 
ಕೆಳಗಿನ ಪಟ್ಟಿಯಂತಿವೆ: 

- ಜಿಲ್ಲೆ | ಸಂಕೇತ | ಜಿಲ್ಲೆ ಸಂಕೇತ | ಜಿಲ್ಲೆ ಸಂಕೇತ 
ಬೆಂಗಳೂರು 

ದಾವಣಗೆರೆ 

ಮೈಸೂರು 
ಬೆಳಗಾವಿ - 02 ಕಲಬುರಗಿ 

ರಾಮನಗರ 
ಬಳ್ಳಾರಿ - 03 ಗದಗ 

ರಾಯಚೂರು 
ಬೀದರ್‌ 

ಹಾಸನ 

ಶಿವಮೊಗ್ಗ 
ವಿಜಯಪುರ 

ಹಾವೇರಿ 

ತುಮಕೂರು 
ಬಾಗಲಕೋಟೆ 

ಕಾರವಾರ 

ಉಡುಪಿ 
ಚಾಮರಾಜನಗರ ಕೋಲಾರ 

ನವದೆಹಲಿ 
ಚಿಕ್ಕಬಳ್ಳಾಪುರ ಕೊಪ್ಪಳ 

ಮಸೂರಿ 
ಚಿಕ್ಕಮಗಳೂರು 

ಮಂಡ್ಯ 

ಯಾದಗಿರಿ 
ಚಿತ್ರದುರ್ಗ 

- 10 | 

ಮಂಗಳೂರು 
ಧಾರವಾಡ 

ಮಡಿಕೇರಿ 
( ಆ) ವಿಷಯ ಸಂಕೇತ 2 ರಿಂದ 49 ರವರೆಗಿನ ಮತ್ತು 74ರ (8, 22 , ಮತ್ತು 36ರ ವಿಷಯಗಳನ್ನು ಹೊರತುಪಡಿಸಿ) ವಿಷಯಗಳ (ಒಟ್ಟು 46 
ವಿಷಯಗಳು) ಪರೀಕ್ಷೆಗಳನ್ನು ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ಮಂಗಳೂರು, ಗದಗ, ರಾಯಚೂರು ಮತ್ತು ವಿಜಯಪುರ 
ಕೇಂದ್ರಗಳಲ್ಲಿ ಹಾಗೂ ನವದೆಹಲಿ ಮತ್ತು ಮಸೂರಿ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಾಗುವುದು. 
ಪರೀಕ್ಷಾ ಕೇಂದ್ರಗಳು 

- ಜಿಲ್ಲೆಗಳು 
ಬೆಂಗಳೂರು 

ಬೆಂಗಳೂರು ನಗರ , ಬೆಂಗಳೂರು ಗ್ರಾಮಾಂತರ , ರಾಮನಗರ, ತುಮಕೂರು, 

ಕೋಲಾರ , ಚಿಕ್ಕಬಳ್ಳಾಪುರ. 
ಮೈಸೂರು 

ಮೈಸೂರು, ಮಂಡ್ಯ , ಮಡಿಕೇರಿ, ಚಾಮರಾಜನಗರ , ಹಾಸನ. 
ಶಿವಮೊಗ್ಗ 

ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ , ಚಿಕ್ಕಮಗಳೂರು. 
ಬೆಳಗಾವಿ 

ಬೆಳಗಾವಿ, ಉತ್ತರ ಕನ್ನಡ, ಧಾರವಾಡ. 
ಕಲಬುರಗಿ 

ಕಲಬುರಗಿ, ಬೀದರ್‌. 
ಮಂಗಳೂರು 

ದಕ್ಷಿಣ ಕನ್ನಡ, ಉಡುಪಿ. 
ಗದಗ 

ಗದಗ, ಕೊಪ್ಪಳ, ಹಾವೇರಿ 
ರಾಯಚೂರು 

ರಾಯಚೂರು, ಬಳ್ಳಾರಿ, ಯಾದಗಿರಿ 
ವಿಜಯಪುರ 

ವಿಜಯಪುರ, ಬಾಗಲಕೋಟೆ 
ನವದೆಹಲಿ , 

ನವದೆಹಲಿ 
ಮಸೂರಿ 

ಮಸೂರಿ| 


11 


22 


ಎ 


. 


> 


( ಇ) ವಿಷಯ ಸಂಕೇತ 51 ರಿಂದ 56 , 58, 61 ರಿಂದ 68 ಮತ್ತು 70 ರಿಂದ 72 ವಿಷಯಗಳ (ಒಟ್ಟು 18 ವಿಷಯಗಳ) ಪರೀಕ್ಷೆಗಳನ್ನು 
ಬೆಂಗಳೂರು ಪರೀಕ್ಷಾ ಕೇಂದ್ರದಲ್ಲಿ ಮಾತ್ರವೇ ನಡೆಸಲಾಗುವುದು. 

( ಈ ) ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 69 ಎಸ್‌ಎಸ್‌ಆರ್ 76 , ದಿನಾಂಕ 16ನೇ ಜುಲೈ 1977ರ ಅನುಸಾರವಾಗಿ ನವದೆಹಲಿಯ 
ಕರ್ನಾಟಕ ಭವನದಲ್ಲಿ ಕೆಲಸ ಮಾಡುತ್ತಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಾ ನೌಕರರಿಗೆ ಇಲಾಖಾ ಪರೀಕ್ಷೆಗಳನ್ನು ಆಯೋಗದಿಂದ “ಉಪನಿವಾಸಿ 
ಆಯುಕ್ತರು, ಕರ್ನಾಟಕ ಭವನದ ನಿವಾಸ ಆಯುಕ್ತರ ಕಛೇರಿ, ನವದೆಹಲಿ ” ಇವರ ನಿಯಂತ್ರಣದಲ್ಲಿ ನಡೆಸಲಾಗುವುದು. 

( ಉ ) ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 3 ಎಸ್‌ಎಸ್‌ಸಿ 83 , ದಿನಾಂಕ 12ನೇ ಅಕ್ಟೋಬರ್ 1983, ಇದರ ಅನುಸಾರವಾಗಿ 
ಮಸ್ತೂರಿಯಲ್ಲಿ ತರಬೇತಿ ಪಡೆಯುತ್ತಿರುವ ಕರ್ನಾಟಕ ರಾಜ್ಯದ ಐ . ಎ.ಎಸ್ , ಐ . ಪಿ.ಎಸ್, ಮತ್ತು ಐ .ಎಫ್.ಎಸ್. ಪ್ರೊಬೇಷನರುಗಳಿಗೆ ಇಲಾಖಾ 
ಪರೀಕ್ಷೆಗಳನ್ನು ಆಯೋಗವು “ ಪರೀಕ್ಷೆಗಳ ನಿಯಂತ್ರಣಾಧಿಕಾರಿ, ಲಾಲ್‌ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಪ್ರಕಾಶನ ಅಕಾಡೆಮಿ , ಮಸ್ತೂರಿ” ಇವರ 
ನಿಯಂತ್ರಣದಲ್ಲಿ ನಡೆಸಲಾಗುವುದು . 


೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


ಭಾಗ ೫ 


7. ಪರೀಕ್ಷಾ ಕೇಂದ್ರದ ಆಯ್ಕೆ ಮತ್ತು ಬದಲಾವಣೆ: 

ಪ್ರತಿಯೊಬ್ಬ ಅಭ್ಯರ್ಥಿಯು ಪ್ರಸ್ತುತ ಆತನು ಕರ್ತವ್ಯ ನಿರ್ವಹಿಸುತ್ತಿರುವ ಜಿಲ್ಲಾ ಕೇಂದ್ರವನ್ನೇ ಕಡ್ಡಾಯವಾಗಿ ಪರೀಕ್ಷಾ ಕೇಂದ್ರವನ್ನಾಗಿ ಆಯ್ಕೆ 
ಮಾಡಿಕೊಳ್ಳತಕ್ಕದ್ದು. ಆದರೆ, ಯಾವುದೇ ಒಬ್ಬ ಅಭ್ಯರ್ಥಿಯು ಅರ್ಜಿ ಸಲ್ಲಿಸಿದ ನಂತರ ಇತರ ಜಿಲ್ಲೆಗೆ ವರ್ಗಾವಣೆಯಾದಲ್ಲಿ /ನಿಯೋಜನೆ/ ಓಓಡಿ ಅಥವಾ 
ಅವನು ತನ್ನ ಕೇಂದ್ರ ಕಾರ್ಯಸ್ಥಾನದ ಹೊರಗೆ ಗಳಿಕೆ ರಜೆ/ ಪರಿವರ್ತಿತ ರಜೆ /ದೀರ್ಘಾವಧಿ ರಜೆಯ ಮೇಲಿರುವುದು ಮುಂತಾದ ನಿರ್ದಿಷ್ಟ, ವಿಶೇಷ 
ಕಾರಣಗಳಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಈ ಬಗ್ಗೆ ಲಿಖಿತ ರೂಪದಲ್ಲಿ ಆಯೋಗದ ಗಮನಕ್ಕೆ ತರತಕ್ಕದ್ದು ಹಾಗೂ ಸಂಬಂಧಿಸಿದ ಮಾಹಿತಿ/ ದಾಖಲೆಗಳನ್ನು 
ಮನವಿಯೊಂದಿಗೆ ಒದಗಿಸತಕ್ಕದ್ದು. ಅಧಿಕೃತ ಕಾರಣಗಳ ಮೇಲೆ ಕೇಂದ್ರ ಬದಲಾವಣೆಗೆ ಅರ್ಜಿ ಸಲ್ಲಿಸುವ ನೌಕರರು ವರ್ಗಾವಣೆಯ ಅಥವಾ ಸ್ಥಳ 
ನಿಯುಕ್ತಿಯ ಆದೇಶಗಳ ದೃಢೀಕೃತ ನಕಲನ್ನು ಅಥವಾ ಸಂದರ್ಭಾನುಸಾರ ಯಾವುದೇ ಅಧಿಕೃತ ರಜೆ ಮಂಜೂರು ಮಾಡಲಾದ ಅಧಿಕೃತಜ್ಞಾಪನ ಪತ್ರದ 
ದೃಢೀಕೃತ ನಕಲಿನೊಂದಿಗೆ ದಿನಾಂಕ : 19 - 03 - 2016ರಂದು ಸಂಜೆ 5 .00 ಗಂಟೆಯ ಒಳಗಾಗಿ ಆಯೋಗದ ಕಛೇರಿಯಲ್ಲಿ ಸ್ವೀಕೃತವಾಗುವಂತೆ ಖುದ್ದಾಗಿ/ ಅಂಚೆ 
ಮೂಲಕ ಮನವಿಯನ್ನು ಸಲ್ಲಿಸತಕ್ಕದ್ದು. ಆನಂತರ ಸ್ವೀಕೃತವಾಗುವ ಮನವಿಗಳನ್ನು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವಿಲ್ಲದೆ ತಿರಸ್ಕರಿಸಲಾಗುವುದು. 
ಕೇಂದ್ರ ಬದಲಾವಣೆಗೆ ಅನುಮತಿಸುವುದು / ನಿರಾಕರಿಸುವುದು ಆಯೋಗದ ವಿವೇಚನೆಗೆ ಒಳಪಟ್ಟಿದೆ. ಆದಾಗ್ಯೂ ಆಯೋಗದ ನಿರ್ದಿಷ್ಟ ಅನುಮತಿ ಇಲ್ಲದೆ 
ತಾವು ಕಾರನಿರ್ವಹಿಸುತ್ತಿರುವ ಜಿಲ್ಲಾ ಕೇಂದ್ರವನ್ನು ಬಿಟ್ಟು ಬೇರೆ ಜಿಲ್ಲಾ ಕೇಂದ್ರದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂತಿಲ್ಲ. ಆ ರೀತಿ ಮಾಡಿದ ಅಭ್ಯರ್ಥಿಗಳು 
ಆಯೋಗವು ತೆಗೆದುಕೊಳ್ಳುವ ಶಿಸ್ತು ಕ್ರಮಕ್ಕೆ ಹೊಣೆಯಾಗುವರು. 
8. ವಿನಾಯಿತಿಯ ವಿವರ ಹಾಗೂ ಈ ವಿವರಗಳನ್ನು ಅರ್ಜಿಗಳಲ್ಲಿ ನಮೂದಿಸುವ ಬಗ್ಗೆ: 

ನಿಯಮಾನುಸಾರ ಹಿಂದಿನ ವರ್ಷಗಳ/ ಅಧಿವೇಶನಗಳ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳ ಮೇರೆಗೆ ಹಾಗೂ ಅಭ್ಯರ್ಥಿಗಳು ಹೊಂದಿರುವ 
ಶೈಕ್ಷಣಿಕ ವಿದ್ಯಾರ್ಹತೆ ಮೇರೆಗೆ ಕೆಲವು ವಿಷಯಗಳಿಗೆ/ಪತ್ರಿಕೆಗಳಿಗೆ ಈ ಕೆಳಗಿನಂತೆ ವಿನಾಯಿತಿಯನ್ನು ನೀಡಲಾಗುವುದು. 
( ಅ) ಹಿಂದಿನ ಅಧಿವೇಶನಗಳ ಇಲಾಖಾ ಪರೀಕ್ಷೆಗಳಲ್ಲಿ ಪಡೆದ ವಿನಾಯಿತಿ: 

ಯಾವುದೇ ವಿಷಯದ ಪರೀಕ್ಷೆಯು ಒಂದಕ್ಕಿಂತ ಹೆಚ್ಚು ಪತ್ರಿಕೆಗಳನ್ನೊಳಗೊಂಡಿದ್ದು ಅಭ್ಯರ್ಥಿಯು ಆ ವಿಷಯದ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದರೂ ಸಹ 
ಅದೇ ವಿಷಯದ ಯಾವುದಾದರೂ ಪತ್ರಿಕೆ/ ಪತ್ರಿಕೆಗಳಲ್ಲಿ ಆ ಪತ್ರಿಕೆಗೆ ನಿರ್ದಿಷ್ಟಪಡಿಸಲಾದ ಗರಿಷ್ಠ ಅಂಕಗಳಲ್ಲಿ ಶೇಕಡಾ 60ಕ್ಕಿಂತ ಕಡಿಮೆ ಇರದಷ್ಟು 
ಅಂಕಗಳನ್ನು ಪಡೆದಿದ್ದಲ್ಲಿ ಅಂತಹವರನ್ನು ಆ ಪತ್ರಿಕೆಗಳಲ್ಲಿ ವಿನಾಯಿತಿ ಹೊಂದಿರುವರೆಂದು ಪರಿಗಣಿಸಲಾಗುವುದು. ಅಂತಹವರು ಕರ್ನಾಟಕ ಲೋಕಸೇವಾ 

ಗ (ಸೇವಾ ಪರೀಕ್ಷೆಗಳ ನಡೆಸುವಿಕೆ) ನಿಯಮಗಳು , 1965ರ ನಿಯಮ 9ರ ಉಪ ನಿಯಮ ( 3) ರಲ್ಲಿನಂತೆ ಪರೀಕ್ಷೆಗಳ ಫಲಿತಾಂಶ ಘೋಷಿಸಿದ 
ದಿನಾಂಕದಿಂದ ಎರಡು ವರ್ಷಗಳೊಳಗೆ ಆ ಪರೀಕ್ಷೆಯ ಉಳಿದ ಪತ್ರಿಕೆಯಲ್ಲಿ/ ಗಳಲ್ಲಿ ತೇರ್ಗಡೆಯಾಗಲು ಅವಶ್ಯವಿರುವಷ್ಟು ಅಂಕಗಳನ್ನು ಪಡೆದು 
ತೇರ್ಗಡೆಯಾಗತಕ್ಕದ್ದು . ಇಲ್ಲದಿದ್ದಲ್ಲಿ ಅಂತಹ ವಿನಾಯಿತಿಯು ಎರಡು ವರ್ಷದ ನಂತರ ರದ್ದಾಗುವುದು. 
“ 9 (3) - Where an examination consists ofmore than one paper and a candidate secures in any paper 

not less than sixty percent of themaximum marks prescribed for that paper he shall be deemed 
to have passed the examination in that paper, if he passes the examination by securing the 
required number of passing marks in the other papers of the examination concerned within two 
years from the date of declaration of the result of the examination in which he had secured not 

less than sixty percent of the maximum marks in that paper." 
ಈ ರೀತಿ ಶೇಕಡ 60 ಹಾಗೂ ಅದಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಪಡೆದು ವಿನಾಯಿತಿ ಹೊಂದಿರುವಂತಹ ಅಭ್ಯರ್ಥಿಗಳು ಅವರು ವಿನಾಯಿತಿ 
ಪಡೆದ ವಿಷಯ , ವಿಷಯಸಂಕೇತ, ಪತ್ರಿಕೆ, ನೋಂದಣಿ ಸಂಖ್ಯೆ , ಅಧಿವೇಶನ / ವರ್ಷ ಮತ್ತು ಪರೀಕ್ಷಾ ಕೇಂದ್ರ ಇತ್ಯಾದಿ ವಿವರಗಳನ್ನು ಆನ್‌ಲೈನ್ 
ಅರ್ಜಿಯಲ್ಲಿ ನಿಗದಿಪಡಿಸಿದ ಅಂಕಣದಲ್ಲಿ ನಿರ್ದಿಷ್ಟವಾಗಿ ನಮೂದಿಸಬೇಕು ಹಾಗೂ ಅರ್ಜಿಯಲ್ಲಿ ವಿನಾಯಿತಿಯ ವಿವರಗಳನ್ನು ನಿಖರವಾಗಿ 
ನಮೂದಿಸದಿದ್ದಲ್ಲಿ ಫಲಿತಾಂಶ ಪ್ರಕಟಿಸುವ ಸಂದರ್ಭದಲ್ಲಿ ಹಿಂದಿನ ಅಧಿವೇಶನಗಳಲ್ಲಿ ಗಳಿಸಿದ ವಿನಾಯಿತಿಯನ್ನು ಪರಿಗಣಿಸಲಾಗುವುದಿಲ್ಲ. 

ಹಿಂದಿನ ಅಧಿವೇಶನದ ಪರೀಕ್ಷೆಗಳಲ್ಲಿ ಕನ್ನಡ ಭಾಷಾ ವಿಷಯದ( ವಿಷಯ ಸಂಕೇತ- 47 ಮತ್ತು 12) ಪತ್ರಿಕೆ -1 ಮತ್ತು ಪತ್ರಿಕೆ - 2ರ ಲಿಖಿತ 
ಪರೀಕ್ಷೆಯಲ್ಲಿ ಶೇ .60ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿ ವಿನಾಯಿತಿ ಪಡೆದಿದ್ದಲ್ಲಿ ಮೌಖಿಕ ಸಂದರ್ಶನಕ್ಕೆ ಹಾಜರಾಗಲು, ಸದರಿ ಅಧಿವೇಶನಕ್ಕೆ ಅರ್ಜಿ ಸಲ್ಲಿಸಿ 
ವಿನಾಯಿತಿ ಪಡೆದ ಬಗ್ಗೆ ವಿವರಗಳನ್ನು ಆನ್‌ಲೈನ್ ಅರ್ಜಿಯ ಸಂಬಂಧಿಸಿದ ಅಂಕಣದಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು ಹಾಗೂ ನಿಗದಿತ ಪರೀಕ್ಷಾ ಶುಲ್ಕ 
ರೂ . 100/ - ಗಳನ್ನು ಮತ್ತು ಪ್ರಮಾಣ ಪತ್ರ ಶುಲ್ಕ ರೂ .30/ - ಗಳನ್ನು ಪಾವತಿಸಬೇಕು ಇಲ್ಲದಿದ್ದಲ್ಲಿ ವಿನಾಯಿತಿಯನ್ನು ಪರಿಗಣಿಸಿ 

( ಆ) ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ನೀಡಲಾಗುವ ವಿನಾಯಿತಿ: 
ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದ ಎಲ್.ಎಲ್. ಬಿ. ಅಥವಾ ಬಿ .ಎಲ್., ಹಾಗೂ ಬಿ. ಕಾಂ / ಬಿ. ಬಿ. ಎಂ / ಐ. ಕಾಂ ಅಥವಾ ತತ್ಸಮಾನ 
ಪರೀಕ್ಷೆಯಲ್ಲಿ ಪದವಿ ಹೊಂದಿದವರು ಕೆಳಕಂಡ ವಿಷಯದ ಕೆಲವು ಪತ್ರಿಕೆಗಳಲ್ಲಿ ವಿನಾಯಿತಿ ಕೋರಬಹುದು. 
ಕ್ರ. ಸಂ . ಪದವಿ ಅಥವಾ ಡಿಪ್ಲೊಮಾ 

ವಿನಾಯಿತಿ ಇರುವ ವಿಷಯ ಹಾಗೂ ಪತ್ರಿಕೆ 
ಎಲ್ .ಎಲ್. ಬಿ ಅಥವಾ ಬಿ .ಎಲ್ 

ಅ) ಜನರಲ್ ಲಾ ಭಾಗ - 1 ಪತ್ರಿಕೆ - 1 

ಆ ) ಜನರಲ್ ಲಾ ಭಾಗ - 2 
ಫೈನಾನ್ಸಿಯಲ್ ಅಕೌಂಟೆನ್ಸಿ ಅಥವಾ ಅಡ್ವಾನ್ಸ್ಡ್ ಅಕೌಂಟೆನ್ಸಿ | ಕೋ - ಆಪರೇಷನ್ ಪತ್ರಿಕೆ - 2 
ವಿಷಯವನ್ನು ಒಳಗೊಂಡಿರುವ ಬಿ . ಕಾಂ / ಐ . ಕಾಂ ಅಥವಾ ತತ್ಸಮಾನ 
ಪದವಿ ಹಾಗೂ ಕರ್ನಾಟಕ ಸರ್ಕಾರದ ತಾಂತ್ರಿಕ ಶಿಕ್ಷಣ 
ಮಂಡಳಿಯವರು ನಡೆಸುವ ಸೆಕ್ರೆಟರಿಯೆಟ್ ಪ್ರಾಕ್ಟಿಸ್ ಪರೀಕ್ಷೆಯಲ್ಲಿ 
ಪಡೆದ ಡಿಪ್ಲೊಮಾ. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


೨೫ 


ಕ್ರ. ಸಂ . 


ಪದವಿ ಅಥವಾ ಡಿಪ್ಲೊಮಾ 


ವಿನಾಯಿತಿ ಇರುವ ವಿಷಯ ಹಾಗೂ ಪತ್ರಿಕೆ 


ಫೈನಾನ್ಸಿಯಲ್ ಅಕೌಂಟೆನ್ಸಿ ಅಥವಾ ಅಡ್ವಾನ್ಸ್ಡ್ ಅಕೌಂಟೆನ್ಸಿ ಕಮರ್ಷಿಯಲ್ ಟ್ಯಾಕ್ಸ್ ಹೈಯರ್ ಪತ್ರಿಕೆ - 3 
ವಿಷಯವನ್ನು ಒಳಗೊಂಡಿರುವ ಬಿ . ಕಾಂ / ಐ. ಕಾಂ ಅಥವಾ ತತ್ಸಮಾನ 
ಪದವಿ. 
ಫೈನಾನ್ಸಿಯಲ್ ಅಕೌಂಟೆನ್ಸಿ ಅಥವಾ ಅಡ್ವಾನ್ಸ್ಡ್ ಅಕೌಂಟೆನ್ಸಿ ಅ) ಎಸ್.ಎ .ಎಸ್. ಭಾಗ- 3 ಪತ್ರಿಕೆ -1 
ವಿಷಯವನ್ನು ಒಳಗೊಂಡಿರುವ ವಾಣಿಜ್ಯ ಪದವಿ. 

ಆ ) ಟ್ರೆಜರಿ ಅಕೌಂಟ್ಸ್ ಭಾಗ -2 ಪತ್ರಿಕೆ -1 
ಫೈನಾನ್ಸಿಯಲ್ ಅಕೌಂಟೆನ್ಸಿ ಅಥವಾ ಅಡ್ವಾನ್ಸ್ಡ್ ಅಕೌಂಟೆನ್ಸಿ ಕೋ - ಆಪರೇಟಿವ್ ಆಡಿಟ್ ಎಕ್ಸಾಮಿನೇಷನ್ ಪತ್ರಿಕೆ - 2 
| ವಿಷಯವನ್ನು ಒಳಗೊಂಡಿರುವ ಬಿ . ಕಾಂ | ಬಿ. ಬಿ . ಎಂ ಅಥವಾ 

ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪಡೆದ ತತ್ಸಮಾನ ಪದವಿ . 

ಆನ್‌ಲೈನ್ ಅರ್ಜಿಯಲ್ಲಿನ ವಿನಾಯಿತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಅಭ್ಯರ್ಥಿಯು ಪಡೆದಿರುವ ಪದವಿಯ ಬಗ್ಗೆ ಕಡ್ಡಾಯವಾಗಿ 
ನಮೂದಿಸತಕ್ಕದ್ದು ಹಾಗೂ ವಿನಾಯಿತಿ ಕೋರಿರುವ ಅಭ್ಯರ್ಥಿಗಳು ತತ್ಸಂಬಂಧ ವಿಷಯಗಳನ್ನು ಅಭ್ಯಸಿಸಿರುವ ಬಗ್ಗೆ ಈ ಕೆಳಕಂಡ ಮಾಹಿತಿ/ ದಾಖಲೆಗಳನ್ನು 
ಆಯೋಗಕ್ಕೆ ಸಲ್ಲಿಸತಕ್ಕದ್ದು . 

1) ಆನ್‌ಲೈನ್ ಮೂಲಕ ಸಲ್ಲಿಸಿದ ಅರ್ಜಿಯ ಪ್ರತಿ. 
2) ಪದವಿಯ ಎಲ್ಲಾ ವರ್ಷಗಳ /ಸೆಮಿಸ್ಟರ್‌ಗಳ ಅಂಕಪಟ್ಟಿಗಳು 

3) ಪದವಿಯ ತಾತ್ಕಾಲಿಕ ಉತ್ತೀರ್ಣತಾ ಪ್ರಮಾಣಪತ್ರ (Provisional Degree Certificate) ಅಥವಾ ಘಟಿಕೋತ್ಸವ ಪ್ರಮಾಣಪತ್ರ , 
ಮೇಲ್ಕಂಡ ದಾಖಲೆಗಳನ್ನು ಮೇಲಧಿಕಾರಿಗಳಿಂದ ದೃಢೀಕರಿಸಿ ಪರೀಕ್ಷೆಗೆ ಸಾಕಷ್ಟು ಮುಂಚಿತವಾಗಿ ಮನವಿಯೊಂದಿಗೆ ಸಲ್ಲಿಸತಕ್ಕದ್ದು. ನಿಗದಿತ ದಿನಾಂಕದ 
ನಂತರ ಸಲ್ಲಿಸಲಾಗುವ ಮನವಿ ಮತ್ತು ಪದವಿಯ ಪ್ರಥಮ ವರ್ಷದ ಅಥವಾ ದ್ವಿತೀಯ ವರ್ಷದ ಅಥವಾ ಅಂತಿಮ ವರ್ಷದ ಯಾವುದಾದರೂ ಒಂದು 
ಅಥವಾ ಎರಡು ವರ್ಷದ ಅಂಕಪಟ್ಟಿಗಳನ್ನು ಅಂದರೆ ಅಪೂರ್ಣ ಅಂಕಪಟ್ಟಿಗಳನ್ನು ಸಲ್ಲಿಸಿದಲ್ಲಿ ಅಂತಹವುಗಳನ್ನು ಪರಿಗಣಿಸಲಾಗುವುದಿಲ್ಲ. ಏಕೆಂದರೆ 
ಸಂಬಂಧಿತ ವಿಷಯಗಳನ್ನು ಅಭ್ಯಸಿಸಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಲು ಪದವಿಯ ಮೂರು ವರ್ಷದ/ಎಲ್ಲಾ ಸೆಮಿಸ್ಟರ್‌ಗಳ ಅಂಕಪಟ್ಟಿಗಳು ಆಯೋಗಕ್ಕೆ 
ಅಗತ್ಯವಾಗಿರುತ್ತದೆ. ಆದ್ದರಿಂದ ಪದವಿಯ ಮೂರು ವರ್ಷದ/ಎಲ್ಲಾ ಸೆಮಿಸ್ಟರ್‌ಗಳ ಅಂಕಪಟ್ಟಿಗಳನ್ನು ಕಡ್ಡಾಯವಾಗಿ ಪರೀಕ್ಷೆಗೆ ಮುಂಚಿತವಾಗಿ ಸಲ್ಲಿಸತಕ್ಕದ್ದು. 
ಆ ನಂತರ ಸಲ್ಲಿಸುವ ಹಾಗೂ ಅಪೂರ್ಣ ಅಂಕಪಟ್ಟಿಗಳನ್ನು ಸಲ್ಲಿಸಿದಲ್ಲಿ ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವಿಲ್ಲದೆ ಮನವಿಗಳನ್ನು 
ತಿರಸ್ಕರಿಸಲಾಗುವುದು. 

ಕಾನೂನು | ಬಿ . ಕಾಂ . ಪದವಿಯ ಅಭ್ಯರ್ಥಿಗಳು ವಿನಾಯಿತಿ ಕೋರಿ ಆನ್ - ಲೈನ್ ಅರ್ಜಿ ಸಲ್ಲಿಸಿದ ಅಧಿವೇಶನದಲ್ಲೇ ನಿಗದಿಪಡಿಸಿದ ದಿನಾಂಕದೊಳಗೆ 
ಪದವಿ ಪ್ರಮಾಣಪತ್ರ ಸಲ್ಲಿಸಿದ್ದಲ್ಲಿ ಮಾತ್ರ ವಿನಾಯಿತಿ ಪರಿಗಣಿಸಲಾಗುವುದು. ಉಳಿಕೆ ಪತ್ರಿಕೆಗಳಲ್ಲಿ ಗಳಿಸಿದ ಅಂಕಗಳೊಂದಿಗೆ ಮುಂದಿನ ಅಧಿವೇಶನಗಳಲ್ಲಿ 
ಮನವಿಯೊಂದಿಗೆ ಪದವಿ ಅಂಕಪಟ್ಟಿ ಸಲ್ಲಿಸಿ ವಿನಾಯಿತಿ ಕೋರುವ ಮನವಿಗಳನ್ನು ತಿರಸ್ಕರಿಸಲಾಗುವುದು. 

ವಿಶೇಷ ಸೂಚನೆ:- ಕಾನೂನು ಪದವಿಯನ್ನು ಹೊಂದಿರುವ ಅಭ್ಯರ್ಥಿಗಳಿಗೆ ಜನರಲ್ ಲಾ ಭಾಗ - 2ರ ವಿಷಯದ ಪರೀಕ್ಷೆಯನ್ನು 
ಬರೆಯುವುದರಿಂದ ಪೂರ್ಣ ವಿನಾಯಿತಿ ಇದ್ದು , ಸದರಿ ಅಭ್ಯರ್ಥಿಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸುವ ಅಗತ್ಯವಿರುವುದಿಲ್ಲ. ಬದಲಾಗಿ 
ಅಭ್ಯರ್ಥಿಗಳು ಸಂಬಂಧಿತ ಅಂಕಪಟ್ಟಿ/ ದಾಖಲೆಗಳನ್ನು ತಮ್ಮ ಇಲಾಖಾ ಮುಖ್ಯಸ್ಥರಿಗೆ ಸಲ್ಲಿಸಿ ಅವರಿಂದಲೇ ವಿನಾಯಿತಿ ಪಡೆಯಬಹುದಾಗಿರುತ್ತದೆ. 

( ಇ) ಇತರೆ ವಿನಾಯಿತಿ: 
ಕೆಲವು ವಿಷಯಗಳ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದವರಿಗೆ ಈ ಕೆಳಕಂಡ ವಿಷಯಗಳಿಗೆ ವಿನಾಯಿತಿ ಇರುತ್ತದೆ. 
ತೇರ್ಗಡೆ ಹೊಂದಬೇಕಾದ ವಿಷಯ 

ವಿನಾಯಿತಿ ಇರುವ ವಿಷಯ 
ಮುನಿಸಿಪಲ್ ಅಂಡ್ ಲೋಕಲ್ ಬೋರ್ಡ್ ಪರೀಕ್ಷೆ ಅಥವಾ 
ಬ್ಲಾಕ್ ಡೆವಲಪ್‌ಮೆಂಟ್ ಆಫೀಸರ್ ಅಂಡ್ ಡೆಪ್ಯೂಟಿ ಬ್ಲಾಕ್ 

ಕಮ್ಯುನಿಟಿ ಡೆವಲಪ್‌ಮೆಂಟ್ ಭಾಗ -1 
ಡೆವಲಪ್‌ಮೆಂಟ್ ಆಫೀಸರ್ ಪರೀಕ್ಷೆ ಭಾಗ-1 
ಬ್ಲಾಕ್ ಡೆವಲಪ್‌ಮೆಂಟ್ ಆಫೀಸರ್ ಅಂಡ್ ಡೆಪ್ಯೂಟಿ ಬ್ಲಾಕ್ ಕಮ್ಯುನಿಟಿ ಡೆವಲಪ್‌ಮೆಂಟ್ ಭಾಗ - 2 
ಡೆವಲಪ್‌ಮೆಂಟ್ ಆಫೀಸರ್ ಪರೀಕ್ಷೆ ಭಾಗ - 2 


ಕ್ರಸಂ. 


ಕೆ. ಪಿ .ಎಸ್. ಸಿ. ಮಾನ್ಯುಯಲ್ 


ಸೆಕ್ರೆಟರಿಯೆಟ್ ಮ್ಯಾನ್ಯುಯಲ್ ಭಾಗ -1 
| ಎಸ್.ಎ.ಎಸ್. ಭಾಗ -1, ಭಾಗ -2 ಮತ್ತು ಭಾಗ -3 


4 


ಟ್ರೆಜರಿ ಅಕೌಂಟ್ಸ್ ಭಾಗ -1 ಮತ್ತು ಭಾಗ - 2 
6 | ಅಕೌಂಟ್ಸ್ ಹೈಯರ್ 

ರೆವಿನ್ಯೂ ಹೈಯರ್ 


ಅಕೌಂಟ್ಸ್ ಲೋಯರ್, ಅಕೌಂಟ್ಸ್ ಹೈಯರ್ ಮತ್ತು ಲೋಕಲ್ 
ಲಾಸ್ ಅಂಡ್ ಕಮರ್ಷಿಯಲ್ ಬುಕ್ ಕೀಪಿಂಗ್ 
ಅಕೌಂಟ್ಸ್ ಹೈಯರ್ 
ಅಕೌಂಟ್ಸ್ ಲೋಯರ್ 
ರೆವಿನ್ಯೂ ಲೋಯರ್ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


ಭಾಗ ೫ 


ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್ 06 ಎಸ್‌ಎಸ್‌ಆರ್ 76 , ದಿನಾಂಕ 10ನೇ ಜನವರಿ 1977ರ ಅನುಸಾರವಾಗಿ ಸರ್ಕಾರಿ ಆದೇಶ 
ಸಂಖ್ಯೆ: ಎಎಫ್ಡಿ 649 ಇಎನ್‌ಟಿ 57 , ದಿನಾಂಕ 23ನೇ /25ನೇ ಫೆಬ್ರವರಿ 1959ರ ಅನುಸಾರವಾಗಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯಿಂದ ನಡೆಸಲಾದ 
ಅರಣ್ಯ ಇಲಾಖಾ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಅಭ್ಯರ್ಥಿಗಳಿಗೆ ಫಾರೆಸ್ಟ್ ಪರೀಕ್ಷೆಯ ಪತ್ರಿಕೆ- 2 ರಲ್ಲಿ ತೇರ್ಗಡೆಯಾಗುವುದರಿಂದ ವಿನಾಯಿತಿ ನೀಡಲಾಗಿದೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 3 ಸೆಸೆನಿ 2010, ಬೆಂಗಳೂರು, ದಿನಾಂಕ: 02 - 02 - 2011 ರನ್ವಯ ಕರ್ನಾಟಕ ಸಿವಿಲ್ ಸೇವೆಗಳು 
( ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇರ ನೇಮಕಾತಿ ಮತ್ತು ಆಯ್ಕೆ) ( ಸಾಮಾನ್ಯ ) ನಿಯಮಗಳು, 2006ರಲ್ಲಿ ನಿಗದಿಪಡಿಸಿರುವಂತೆ, ರಾಜ್ಯ ಸಿವಿಲ್ 
ಸೇವೆಗಳಲ್ಲಿನ ಹುದ್ದೆಗಳಿಗೆ ಮಾಡುವ ನೇಮಕಾತಿಗೆ ಆಯ್ಕೆ ಪರೀಕ್ಷೆಯ ಒಂದು ಭಾಗವಾಗಿ ಲೋಕಸೇವಾ ಆಯೋಗ ಅಥವಾ ಇತರೆ ಯಾವುದೇ ಪ್ರಾಧಿಕಾರ 
ನಡೆಸುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ವಿಷಯದ ಇಲಾಖಾ ಪರೀಕ್ಷೆ ಬರೆಯುವುದರಿಂದ ಸಂಪೂರ್ಣ 
ವಿನಾಯಿತಿ ಇರುತ್ತದೆ. 

ವಿನಾಯಿತಿ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು ಕರ್ನಾಟಕ ಲೋಕಸೇವಾ ಆಯೋಗ (ಸೇವಾ ಪರೀಕ್ಷೆ ನಡೆಸುವಿಕೆ) ನಿಯಮಗಳು, 
1965 ಮತ್ತು ಕರ್ನಾಟಕ ನಾಗರಿಕ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಗಳು , 1974ನ್ನು ಪರಿಶೀಲಿಸಲು ಸೂಚಿಸಿದೆ. 

೨ . ಅನುಲೇಖನ ಸಹಾಯ : 

* ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 19 ಎಸ್‌ಎಸ್‌ಸಿ 75 , ದಿನಾಂಕ 5ನೇ ಜುಲೈ 1978ರ ಅನುಸಾರವಾಗಿ ಅಂಧರಾಗಿರುವ ಅಥವಾ ತನ್ನ 
ಸ್ವಂತ ಕೈಯಿಂದ ಬರೆಯಲು ಅಸಮರ್ಥರಾದ ಅಭ್ಯರ್ಥಿಗಳಿಗೆ ಈ ಮುಂದಿನ ಷರತ್ತುಗಳಿಗೊಳಪಟ್ಟು ಆಯೋಗದ ಅನುಮತಿಯ ಮೇರೆಗೆ ಒಬ್ಬ 
ಅನುಲೇಖಕನ ಸಹಾಯವನ್ನು ಪಡೆಯುವುದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. 

(1) ಅನುಲೇಖಕನ ಸಹಾಯವನ್ನು ಬಯಸುವ ಅಭ್ಯರ್ಥಿಯು ಈ ಕೆಳಕಂಡ ದಾಖಲೆಗಳನ್ನು ಮೇಲಧಿಕಾರಿಗಳಿಂದ ದೃಢೀಕರಿಸಿ 
ಮುಖಪತ್ರದೊಂದಿಗೆ ಮೇಲಧಿಕಾರಿಗಳ ಮೂಲಕ ಕಳುಹಿಸತಕ್ಕದ್ದು. 

1. ಆನ್ ಲೈನ್ ಅರ್ಜಿ ಪ್ರತಿ. 

2. ಸರ್ಕಾರಿ ಆಸ್ಪತ್ರೆ ವೈದ್ಯರಿಂದ ನೀಡಲಾದ ಪ್ರಮಾಣ ಪತ್ರ 
( 2) ಮೇಲಧಿಕಾರಿಯು ವೈದ್ಯಕೀಯ ಪ್ರಮಾಣಪತ್ರವನ್ನು ಆಯೋಗಕ್ಕೆ ಕಳುಹಿಸುವ ಮೊದಲು ಅಭ್ಯರ್ಥಿಯು ನಿಜವಾಗಿಯು 

ಅಸಮರ್ಥನಾಗಿರುವನೆ ಮತ್ತು ಅವನಿಗೆ/ ಅವಳಿಗೆ ಅನುಲೇಖಕನ ಸಹಾಯ ಅವಶ್ಯವಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು . 
(3) ಆಯೋಗವು ಅನುಲೇಖಕನ ಸಹಾಯಕ್ಕೆ ಅನುಮತಿ ನೀಡಿದಾಗ ಸಂಬಂಧಪಟ್ಟ ಕೇಂದ್ರದ ಮೇಲ್ವಿಚಾರಕರು ಅಭ್ಯರ್ಥಿಗೆ ಒಬ್ಬ ಅನುಲೇಖನ 

ಸಹಾಯಕನನ್ನು ನೇಮಕ ಮಾಡತಕ್ಕದ್ದು ಮತ್ತು ಅದನ್ನು ಆಯೋಗದ ಕಾರ್ಯದರ್ಶಿ ಅಥವಾ ಪರೀಕ್ಷಾ ನಿಯಂತ್ರಕರಿಗೆ ಪತ್ರ ಮುಖೇನ 

ತಿಳಿಸತಕ್ಕದ್ದು. 
( 4) ಹಾಗೆ ನೇಮಕ ಮಾಡಲಾದ ಅನುಲೇಖನ ಸಹಾಯಕನು ಅಭ್ಯರ್ಥಿಗಿಂತ ಕೆಳಗಿನ ದರ್ಜೆಯವನು ಅಥವಾ ಕಡಿಮೆ ಶಿಕ್ಷಣ ಪಡೆದವನು 

ಆಗಿರತಕ್ಕದ್ದು ಮತ್ತು ಅವನು ಅಭ್ಯರ್ಥಿಯ ಸಂಬಂಧಿಕನಾಗಿರಬಾರದು. 
(5) ಅಭ್ಯರ್ಥಿಗಳು ಪರೀಕ್ಷೆಯ ಪ್ರತಿಯೊಂದು ಪತ್ರಿಕೆಗೆ ರೂ .5/ - (ಐದು ರೂಪಾಯಿಗಳು) ಮೊತ್ತವನ್ನು ಮುಂಗಡವಾಗಿ ಸಂದಾಯ ಮಾಡತಕ್ಕದ್ದು 

ಮತ್ತು ಸದರಿ ಮೊತ್ತವನ್ನು ಪರೀಕ್ಷೆಯ ಪತ್ರಿಕೆ ಮುಗಿದ ಕೂಡಲೇ ಅನುಲೇಖನ ಸಹಾಯಕನಿಗೆ ಸಂದಾಯ ಮಾಡತಕ್ಕದ್ದು. 
(6) ಅನುಲೇಖನ ಸಹಾಯಕನನ್ನು ನೇಮಕ ಮಾಡಲಾಗಿದ್ದರೆ ಅಂತಹ ಅಭ್ಯರ್ಥಿಗೆ ಪರೀಕ್ಷೆ ಬರೆಯಲು ಪರೀಕ್ಷಾ ಅವಧಿಯ ನಂತರ ಹದಿನೈದು 

ನಿಮಿಷಗಳ ಹೆಚ್ಚಿನ ಕಾಲಾವಕಾಶವನ್ನು ನೀಡಲಾಗುವುದು. 

ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ.:ಸಿಆಸುಇ 115 ಸೆನೆನಿ 2005 ; ದಿನಾಂಕ : 19 - 11 - 2005ರಲ್ಲಿ ನಿಗದಿಪಡಿಸಿರುವ ನಮೂನೆಯಲ್ಲಿ 
ವೈದ್ಯಕೀಯ ಪ್ರಮಾಣ ಪತ್ರ ಮತ್ತು ಮೇಲಧಿಕಾರಿಗಳ ದೃಢೀಕರಣವನ್ನು ಆನ್‌ಲೈನ್ ಮೂಲಕ ಸಲ್ಲಿಸಿದ ಅರ್ಜಿಯ ಪ್ರತಿಯೊಂದಿಗೆ ಲಗತ್ತಿಸಿ ದಿನಾಂಕ: 27 
02 - 2016ರಂದು ಸಂಜೆ 5.00 ಗಂಟೆಯ ಒಳಗಾಗಿ ಆಯೋಗದ ಕಛೇರಿಯಲ್ಲಿ ಸ್ವೀಕೃತವಾಗುವಂತೆ ಮನವಿಯನ್ನು ಸಲ್ಲಿಸತಕ್ಕದ್ದು. ಆ ನಂತರ ಖುದ್ದಾಗಿ ಅಥವಾ 
ಅಂಚೆ ಮೂಲಕ ಆಯೋಗದಲ್ಲಿ ಸ್ವೀಕೃತವಾಗುವ ಮನವಿಗಳನ್ನು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವಿಲ್ಲದೆ ತಿರಸ್ಕರಿಸಲಾಗುವುದು. 

ಸೂಚನೆ:- ಅಭ್ಯರ್ಥಿಗಳು ಅನುಲೇಖಕನ ಸಹಾಯ ಕೋರಿ ಸಲ್ಲಿಸುವ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಅನುಮಾನಾಸ್ಪದ ಸಂದರ್ಭದಲ್ಲಿ ವೈದ್ಯಕೀಯ 
ಮಂಡಳಿಗೆ ಪರಿಶೀಲನೆಗಾಗಿ ಕಳುಹಿಸಲಾಗುವುದು ಹಾಗೂ ಕೆಲವೊಂದು ಸಂದರ್ಭಗಳಲ್ಲಿ ಅವಶ್ಯಕವೆನಿಸಿದರೆ ಅಂತಹವರನ್ನು ವೈದ್ಯಕೀಯ ಪರಿಶೀಲನೆಗೂ 
ಗುರಿಪಡಿಸಲಾಗುವುದು . ಸುಳ್ಳು ಪ್ರಮಾಣಪತ್ರ ಹಾಜರುಪಡಿಸಿದ್ದು ಸಾಬೀತಾದ ಸಂದರ್ಭಗಳಲ್ಲಿ ಅಂತಹ ಅಭ್ಯರ್ಥಿಗಳ ಮೇಲೆ ನಿಯಮಾನುಸಾರ ಶಿಸ್ತಿನ ಕ್ರಮ 
ಜರುಗಿಸಲಾಗುವುದಲ್ಲದೆ ಅಂತಹವರ ಇಲಾಖಾ ಪರೀಕ್ಷೆಯ ಅಭ್ಯರ್ಥಿತ್ವವನ್ನು ಈ ಅಧಿವೇಶನದಿಂದ ರದ್ದುಪಡಿಸಲಾಗುವುದು. 

ಆಯೋಗದ ಸೂಕ್ತ ಅನುಮತಿಯನ್ನು ಪಡೆಯದೆ ಯಾವುದೇ ಅಭ್ಯರ್ಥಿಯು ಅನುಲೇಖಕನ ಸಹಾಯವನ್ನು ಪಡೆದುಕೊಳ್ಳುವಂತಿಲ್ಲ. ಒಂದು ವೇಳೆ 
ಪಡೆದುಕೊಂಡಲ್ಲಿ ಅಂತಹವರ ವಿರುದ್ದ ಆಯೋಗದಿಂದ ಸೂಕ್ತ ಶಿಸ್ತು ಕ್ರಮ ಜರುಗಿಸಲಾಗುವುದು . 
10 . ಪ್ರವೇಶ ಪತ್ರ : 

ಅರ್ಜಿಗಳನ್ನು ಆನ್ ಲೈನ್ ಮುಖಾಂತರ ಸಲ್ಲಿಸುತ್ತಿರುವುದರಿಂದ ಪ್ರವೇಶಪತ್ರಗಳನ್ನು ಆಯೋಗದಿಂದ ಅಂಚೆಮೂಲಕ ಕಳುಹಿಸಲಾಗುವುದಿಲ್ಲ. 

( ಅ) ಅರ್ಹ ಅಭ್ಯರ್ಥಿಗಳ ಪ್ರವೇಶಪತ್ರಗಳನ್ನು ಪರೀಕ್ಷೆಗೆ ಸಾಕಷ್ಟು ಮುಂಚಿತವಾಗಿ ಆಯೋಗದ ವೆಬ್‌ಸೈಟ್‌ನಲ್ಲಿ ಅಳವಡಿಸಲಾಗುತ್ತದೆ. 
ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕದ ಮಾಹಿತಿಯನ್ನು ನಮೂದಿಸಿ ಪ್ರವೇಶಪತ್ರವನ್ನು Down load ಮಾಡಿಕೊಳ್ಳತಕ್ಕದ್ದು. ಒಂದು 
ವೇಳೆ ಅಭ್ಯರ್ಥಿಗಳು ತಮ್ಮ ಬಳಿ ಅರ್ಜಿ ಸಂಖ್ಯೆಯ ಮಾಹಿತಿ/ ದಾಖಲೆಯನ್ನು ಹೊಂದಿರದಿದ್ದಲ್ಲಿ ಅಭ್ಯರ್ಥಿಗಳು ಅರ್ಜಿ ಸಂಖ್ಯೆಯ ಮಾಹಿತಿಯನ್ನು 
ಪಡೆಯಬೇಕಾದಲ್ಲಿ ಆಯೋಗದ ವೆಬ್‌ಸೈಟ್‌ನ HOME PAGE ನಲ್ಲಿನ Search application ID ಲಿಂಕಿನಲ್ಲಿ ಮಾಹಿತಿಗಳನ್ನು ದಾಖಲಿಸಿ ಅರ್ಜಿ 
ಸಂಖ್ಯೆಯನ್ನು ಪಡೆಯಬಹುದಾಗಿರುತ್ತದೆ. ಸದರಿ ಪ್ರವೇಶ ಪತ್ರವನ್ನು ಅಭ್ಯರ್ಥಿಗಳು ಜೋಪಾನವಾಗಿಟ್ಟುಕೊಂಡಿರಬೇಕು ಮತ್ತು ಅವುಗಳನ್ನು ತಮ್ಮ ಸೇವಾ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೨೮, ೨೦೧೬ 


೨೭ 


ದಾಖಲೆಗಳಲ್ಲಿ ನಮೂದು ಮಾಡುವುದಕ್ಕಾಗಿ ಆಯೋಗದಿಂದ ನೀಡಲಾದ ತೇರ್ಗಡೆ ಪ್ರಮಾಣ ಪತ್ರದೊಂದಿಗೆ ಸಕ್ಷಮ ಪ್ರಾಧಿಕಾರಿಯ ಮುಂದೆ 
ಹಾಜರುಪಡಿಸತಕ್ಕದ್ದು. ಯಾವುದೇ ಸಂದರ್ಭದಲ್ಲಿ ಪರೀಕ್ಷೆಗಳು ಮುಗಿದ ನಂತರ ಪ್ರವೇಶಪತ್ರದ ನಕಲನ್ನು ಆಯೋಗದಿಂದ ಜಾರಿ ಮಾಡಲಾಗುವುದಿಲ್ಲ. 
ನಕಲು ಪ್ರವೇಶಪತ್ರವನ್ನು ಆಯೋಗದಲ್ಲಿ ಸಂರಕ್ಷಿಸಿಡುವುದಿಲ್ಲ. ಆದ್ದರಿಂದ ಪ್ರವೇಶಪತ್ರವನ್ನು ಜೋಪಾನವಾಗಿ ಇಟ್ಟುಕೊಳ್ಳತಕ್ಕದ್ದು. 

( ಆ) ಆಯೋಗದ ವೆಬ್‌ಸೈಟ್‌ನಿಂದ Down load ಮಾಡಿಕೊಂಡ ಪ್ರವೇಶಪತ್ರದಲ್ಲಿ ಹೆಸರು , ಪದನಾಮ , ವಿಳಾಸ ಇತ್ಯಾದಿಗಳಲ್ಲಿ ಅಕ್ಷರ 
ದೋಷಗಳಿದ್ದಲ್ಲಿ (Spelling Mistakes) ತಕ್ಷಣ ಅವುಗಳನ್ನು ತಿದ್ದುಪಡಿ ಮಾಡುವಂತೆ ಕೋರಿ ಪ್ರವೇಶಪತ್ರದ ಜೆರಾಕ್ಸ್ ಪ್ರತಿಯೊಂದಿಗೆ ತಿದ್ದುಪಡಿಗೆ 

ಖಲೆ/ ಮಾಹಿತಿಗಳನ್ನು ಮೇಲಧಿಕಾರಿಗಳಿಂದ ದೃಢೀಕರಿಸಿ ಆಯೋಗಕ್ಕೆ ಮನವಿಯನ್ನು ಸಲ್ಲಿಸಿದಲ್ಲಿ ಪ್ರಮಾಣಪತ್ರವನ್ನು ಮುದ್ರಿಸುವ ಮುನ್ನ 
ತಿದ್ದುಪಡಿಗಳನ್ನು ಅಳವಡಿಸಿಕೊಂಡು ಪ್ರಮಾಣಪತ್ರವನ್ನು ಒದಗಿಸಲಾಗುವುದು. ಪ್ರಮಾಣಪತ್ರವನ್ನು ಜಾರಿಮಾಡಿದ ನಂತರ ಇಂತಹ ತಿದ್ದುಪಡಿಗಾಗಿ ಸಲ್ಲಿಸುವ 
ಕೋರಿಕೆಗಳನ್ನು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವಿಲ್ಲದೆ ತಿರಸ್ಕರಿಸಲಾಗುವುದು. 
11 . ಪಠ್ಯಪುಸ್ತಕಗಳು : 

ಪಠ್ಯಪುಸ್ತಕಗಳನ್ನು ಉಪಯೋಗಿಸಿ ಪರೀಕ್ಷೆ ಬರೆಯಬಹುದಾದ ಪತ್ರಿಕೆಗಳಿಗೆ ಅಭ್ಯರ್ಥಿಗಳು ಸರ್ಕಾರದಿಂದ ಪ್ರಕಾಶಿಸಲ್ಪಟ್ಟ ಪಠ್ಯಪುಸ್ತಕಗಳನ್ನು ಮತ್ತು 
ಖಾಸಗಿ ಪ್ರಕಾಶಕರಿಂದ ಪ್ರಕಾಶಿಸಲ್ಪಟ್ಟ ಪುಸ್ತಕಗಳನ್ನು ಸರ್ಕಾರಿ ಪ್ರಕಾಶಿತ ಪುಸ್ತಕಗಳ ಮಾದರಿಗೆ ಯಾವುದೇ ರೀತಿಯ ತದ್ವಿರುದ್ಧವಾಗಿಲ್ಲದಿದ್ದರೆ ಮತ್ತು 
ಕರ್ನಾಟಕ ಉಚ್ಚ ನ್ಯಾಯಾಲಯದ ದಿನಾಂಕ 3ನೇ ಡಿಸೆಂಬರ್, 1991ರ ಆದೇಶಕ್ಕೆ ಅನುಗುಣವಾಗಿದ್ದರೆ ಅಂತಹ ಪಠ್ಯ ಪುಸ್ತಕಗಳನ್ನು ಮಾತ್ರ ಪರೀಕ್ಷಾ 
ಕೇಂದ್ರಗಳಲ್ಲಿ ಉಪಯೋಗಿಸಬಹುದಾಗಿರುತ್ತದೆ . ಇತರೇ ಯಾವುದೇ ಖಾಸಗಿ ಪ್ರಕಾಶಕರು ಸಿದ್ದಪಡಿಸಿದ ಗೈಡ್‌ಗಳನ್ನು ನಿಷೇಧಿಸಲಾಗಿದೆ . 

- ಎಂಪ್ಲಾಯ್ಮೆಂಟ್ ಎಕ್ಸ್‌ಚೇಂಜ್ ಪ್ರೊಸೀಜರ್ ಹೈಯರ್ ಮತ್ತು ಲೋಯರ್ ವಿಷಯಗಳ ಪರೀಕ್ಷೆಯಲ್ಲಿ ಉದ್ಯೋಗ ಮತ್ತು ತರಬೇತಿ 
ಮಹಾನಿರ್ದೇಶನಾಲಯ , ನವದೆಹಲಿ ” ಇವರು ಪ್ರಕಟಿಸಿರುವ “ ಎಂಪ್ಲಾಯ್ಮೆಂಟ್ ಸರ್ವೀಸ್ ಮ್ಯಾನ್ಯುಯಲ್” ಪುಸ್ತಕವನ್ನು ಉಪಯೋಗಿಸಲು ಅನುಮತಿ 
ನೀಡಲಾಗಿದೆ. 
12 . ಹಾಜರಿ ಪ್ರಮಾಣ ಪತ್ರಗಳು: 

ಪರೀಕ್ಷೆಗೆ ಹಾಜರಾದ ಬಗ್ಗೆ ಹಾಜರಾತಿ ಪ್ರಮಾಣಪತ್ರ ಪಡೆಯಬಯಸುವ ಅಭ್ಯರ್ಥಿಗಳು ಸಂಬಂಧಪಟ್ಟ ಪರೀಕ್ಷಾ ಉಪ ಕೇಂದ್ರದ ಮೇಲ್ವಿಚಾರಕರಿಂದ 
ಅದನ್ನು ಪರೀಕ್ಷಾ ದಿನದಂದೇ ಪಡೆಯತಕ್ಕದ್ದು . ಹಾಜರಿ ಪ್ರಮಾಣಪತ್ರವನ್ನು ಆಯೋಗದ ಕಛೇರಿಯಿಂದ ಯಾವುದೇ ಸಂದರ್ಭದಲ್ಲೂ ಪ್ರತ್ಯೇಕವಾಗಿ 
ನೀಡಲಾಗುವುದಿಲ್ಲ. 
13 ಕನ್ನಡ ಭಾಷಾ ಮೌಖಿಕ ಪರೀಕ್ಷೆ: 
( ಅ) ಕನ್ನಡ ಭಾಷಾ ವಿಷಯದ ಲಿಖಿತ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಅಭ್ಯರ್ಥಿಗಳಿಗೆ ಮೌಖಿಕ ಪರೀಕ್ಷೆಯನ್ನು ಆಯೋಗದ ಕೇಂದ್ರ ಕಛೇರಿ, ಉದ್ಯೋಗ 

ಸೌಧ, ಬೆಂಗಳೂರು- 560001, ಇಲ್ಲಿ ಹಾಗೂ ಆಯೋಗದ ಪ್ರಾಂತೀಯ ಕಛೇರಿಗಳಿರುವ ಬೆಳಗಾವಿ, ಕಲಬುರಗಿ ಮೈಸೂರು ಮತ್ತು ಶಿವಮೊಗ್ಗ ಜಿಲ್ಲಾ 
ಕೇಂದ್ರಗಳಲ್ಲಿ ನಡೆಸಲಾಗುವುದು. ಆಯೋಗದ ವಿವೇಚನೆಯಂತೆ ಅನಿವಾರ ಸಂದರ್ಭಗಳಲ್ಲಿ ರಾಜ್ಯದ ಇತರೆ ಜಿಲ್ಲಾ ಕೇಂದ್ರಗಳಲ್ಲಿಯೂ ಮೌಖಿಕ 

ಪರೀಕ್ಷೆಯನ್ನು ನಡೆಸಲಾಗುವುದು. 
( ಆ) ಯಾವುದೇ ಸರ್ಕಾರಿ ನೌಕರನು / ನೌಕರಳು ಕನ್ನಡಭಾಷಾ ಲಿಖಿತ ಪರೀಕ್ಷೆಯಲ್ಲಿ ತೇರ್ಗಡೆಯಾಗದ ಹೊರತು ಕನ್ನಡ ಮೌಖಿಕ ಪರೀಕ್ಷೆಗೆ 
ಅರ್ಹರಾಗುವುದಿಲ್ಲ . 

ಆದರೆ 
(1) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 08 ಎಸ್‌ಎಸ್‌ಆರ್ 81, ದಿನಾಂಕ 6ನೇ ಜೂನ್ 1981ರ ಮೇರೆಗೆ ಗೃಹರಕ್ಷಕ ಸಂಸ್ಥೆಯ ಸೈನಿಕರು 
ಕನ್ನಡ ಭಾಷಾ, ಮೌಖಿಕ ಪರೀಕ್ಷೆಯಲ್ಲಿ ಮಾತ್ರ ತೇರ್ಗಡೆಯಾಗತಕ್ಕದ್ದು. ವೇತನ ಮುಂಬಡ್ತಿ ಪಡೆಯುವ ಮತ್ತು ಸೇವಾ ಸ್ಥಿರೀಕರಣದ ಉದ್ದೇಶಗಳಿಗೆ ಕನ್ನಡ 
ಭಾಷಾ ಲಿಖಿತ ಪರೀಕ್ಷೆಯ ಬದಲಾಗಿ ಗರಿಷ್ಠ 50 ಅಂಕಗಳನ್ನು ನಿಗಧಿಪಡಿಸಿರುವ ಕನ್ನಡ ಮೌಖಿಕ ಪರೀಕ್ಷೆಯಲ್ಲಿ ಮಾತ್ರ ಅವರು ತೇರ್ಗಡೆ 
ಹೊಂದಬೇಕಾಗಿರುತ್ತದೆ. 
( 2 ) ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್‌ 3 ಎಸ್‌ಎಸ್‌ಆರ್ 82 , ದಿನಾಂಕ 30ನೇ ಆಗಸ್ಟ್ 1982ರ ಮೇರೆಗೆ ಅಂಧರಾಗಿರುವ ಮತ್ತು ಕೆಲಸಕ್ಕೆ 
ಓದುವುದು ಮತ್ತು ಬರೆಯುವುದು ಅವಶ್ಯವಿಲ್ಲದ ಸರ್ಕಾರಿ ನೌಕರರಿಗೆ ಸ್ಥಿರೀಕರಣದ ಮತ್ತು ವಾರ್ಷಿಕ ವೇತನ ಮುಂಬಡ್ತಿಗಳನ್ನು ಪಡೆಯುವ 
ಉದ್ದೇಶಗಳಿಗಾಗಿ ಕನ್ನಡ ಭಾಷಾ ಲಿಖಿತ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವುದರಿಂದ ವಿನಾಯಿತಿಸಲಾಗಿದೆ. ಆದರೆ ಅವರು ಕನ್ನಡ ಭಾಷಾ ಮೌಖಿಕ 
ಪರೀಕ್ಷೆಯಲ್ಲಿ ತೇರ್ಗಡೆಯಾಗತಕ್ಕದ್ದು. 
(3) ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 26 ಸೆಸೆನಿ 94, ಬೆಂಗಳೂರು,ದಿನಾಂಕ:14 -07-1994ರಲ್ಲಿ ಸೂಚಿಸಿರುವ ಕಂಪೋಜಿಟರ್ , ಸೀನಿಯರ್ 
ಕಂಪೋಜಿಟರ್, ಸೀನಿಯರ್ ಮಷಿನ್ ಮೈಂಡರ್, ಸೀನಿಯರ್ ಬೈಂಡರ್ , ಸಹಾಯಕ ಪ್ರೊಸೆಸ್ ಅಪರೇಟರ್, ಆಫ್‌ಸೆಟ್ ಪ್ರಿಂಟರ್, ಆಫ್ಸೆಟ್ ಪ್ಲೇಟ್ 
ಮೇಕರ್ ಹಾಗೂ ವೈರ್‌ಮನ್ ಈ ಪದನಾಮವನ್ನು ಹೊಂದಿರುವ ಮುದ್ರಣ , ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆಯ ಸಿಬ್ಬಂದಿ ವರ್ಗದವರು 
ಮುಂಬಡ್ತಿ ಪಡೆಯಲು ಕನ್ನಡ ಭಾಷಾ ಪರೀಕ್ಷೆಯ ಲಿಖಿತ ಪರೀಕ್ಷೆ (ಪೇಪರ್‌ 1 ಮತ್ತು 2) ಯಿಂದ ವಿನಾಯಿತಿ ಹೊಂದಿರುತ್ತಾರೆ. ಆದರೆ ಮೌಖಿಕ 
ಪರೀಕ್ಷೆಯಲ್ಲಿ ಶೇಕಡ 40ರಷ್ಟು ಅಂಕಗಳನ್ನು ಪಡೆದು ತೇರ್ಗಡೆ ಹೊಂದಬೇಕಾಗಿರುತ್ತದೆ. 
14 . ತೇರ್ಗಡೆಗೆ ಗಳಿಸಬೇಕಾದ ಅಂಕಗಳು: 
( ಅ) ಯಾವುದೇ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಲು ಒಂದು ಪತ್ರಿಕೆಯನ್ನು ಒಳಗೊಂಡ ವಿಷಯವಾಗಿದ್ದಲ್ಲಿ ಸದರಿ ಪತ್ರಿಕೆಯಲ್ಲಿ ಕನಿಷ್ಠ ಶೇಕಡ 40 
ಅಂಕಗಳನ್ನು ಪಡೆದಿರಬೇಕು. ಒಂದಕ್ಕಿಂತ ಹೆಚ್ಚು ಪತ್ರಿಕೆಗಳಿದ್ದಲ್ಲಿ ಪ್ರತಿ ಪತ್ರಿಕೆಯಲ್ಲಿ ಕನಿಷ್ಠ ಶೇಕಡಾ 35 ಮತ್ತು ಒಟ್ಟು ಎಲ್ಲಾ ಪತ್ರಿಕೆಗಳಿಂದ ಕನಿಷ್ಠ ಶೇಕಡಾ 40 
ಅಂಕಗಳನ್ನು ಪಡೆದಿರಬೇಕು. ವಿನಾಯಿತಿ ಕೋರಿದ ಬಿ . ಕಾಂ ., ಬಿ. ಬಿ . ಎಂ ., ಹಾಗೂ ಕಾನೂನು ಪದವೀಧರರು, ಹಾಜರಾಗುವ ವಿಷಯದ ಪ್ರತಿ ಪತ್ರಿಕೆಗಳಲ್ಲಿ 
ಕನಿಷ್ಠ ಶೇಕಡ 35 ಅಂಕಗಳನ್ನು ಹಾಗೂ ಪ್ರತಿ ವಿಷಯದ ಎಲ್ಲಾ ಪತ್ರಿಕೆಗಳ ಸರಾಸರಿ 40 ಅಂಕಗಳನ್ನು ಗಳಿಸಿರಬೇಕು. 


೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 

ಭಾಗ ೫ 
( ಆ) ಯಾವುದೇ ಪರೀಕ್ಷೆಯಲ್ಲಿ ನಿಗಧಿಪಡಿಸಿದ ಗರಿಷ್ಠ ಅಂಕಗಳಲ್ಲಿ ಶೇಕಡ 60ಕ್ಕಿಂತ ಕಡಿಮೆ ಇರದಷ್ಟು ಅಂಕಗಳನ್ನು ಪಡೆದು ಉತ್ತೀರ್ಣರಾದಂತಹ 
ಅಭ್ಯರ್ಥಿಗಳ ಫಲಿತಾಂಶವನ್ನು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುವುದಾಗಿ ಘೋಷಿಸಲಾಗುವುದು. 
15 . ತೇರ್ಗಡೆ ಪ್ರಮಾಣಪತ್ರಗಳು: 
( ಅ ) ಆಯೋಗದಿಂದ ಅಧಿಕೃತವಾಗಿ ಫಲಿತಾಂಶವನ್ನು ಪ್ರಕಟಿಸಿದ ನಂತರ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಪ್ರಮಾಣಪತ್ರವನ್ನು ಆನ್‌ಲೈನ್ 

ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಕಛೇರಿಯ ವಿಳಾಸಕ್ಕೆ ನೋಂದಾಯಿತ ಅಂಚೆ ಮೂಲಕ ಕಳುಹಿಸಲಾಗುವುದು . 
( ಆ) ಆಕಸ್ಮಾತ್‌ ಉತ್ತೀರ್ಣತಾ ಪ್ರಮಾಣ ಪತ್ರಗಳು ಕಾರಣಾಂತರದಿಂದ ತಲುಪದೇ ಆಯೋಗಕ್ಕೆ ಹಿಂದಿರುಗಿ ಬರುವ ಪ್ರಮಾಣ ಪತ್ರಗಳ ನೋಂದಣಿ 

ಸಂಖ್ಯೆಗಳ ಪಟ್ಟಿಯನ್ನು ಆಯೋಗದ ವೆಬ್‌ಸೈಟ್‌ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗುವುದು. ಅಂತಹ ಹಿಂದಿರುಗಿ ಬರುವ 
ಪ್ರಮಾಣಪತ್ರಗಳನ್ನು ಸಂಬಂಧಿತ ಅಭ್ಯರ್ಥಿಗಳು ಪಡೆಯಬೇಕಿದ್ದಲ್ಲಿ ಪರೀಕ್ಷಾ ವಿವರಗಳನ್ನೊಳಗೊಂಡ ಮನವಿಯೊಂದಿಗೆ ರೂ .40/ - ಗಳ ಅಂಚೆ 
ಚೀಟಿಯನ್ನು ಅಂಟಿಸಿದ ಸ್ವ - ವಿಳಾಸವುಳ್ಳ ಎ - 4 ಅಳತೆಯ ಲಕೋಟೆಯನ್ನು ಆಯೋಗಕ್ಕೆ ಸಲ್ಲಿಸಿದಲ್ಲಿ ಅದೇ ಲಕೋಟೆಯಲ್ಲಿ ಪ್ರಮಾಣಪತ್ರವನ್ನು 

ಮರುರವಾನಿಸಲಾಗುವುದು. 
( ಇ) ಅಂಕಗಳ ಮಾಹಿತಿಯನ್ನು ಅಪೇಕ್ಷಿಸುವ ಅಭ್ಯರ್ಥಿಗಳು ಆಯೋಗದ ವೆಬ್‌ಸೈಟ್ http://kpsc.kar.nic .in ನಲ್ಲಿ ತಮ್ಮ ನೋಂದಣಿ ಸಂಖ್ಯೆ ಮತ್ತು 

ಜನ್ಮ ದಿನಾಂಕವನ್ನು ನಮೂದಿಸಿ ಅಂಕಪಟ್ಟಿಯನ್ನು ಪಡೆದುಕೊಳ್ಳಬಹುದು. 
( ಈ ) ವಿಳಾಸ ಬದಲಾವಣೆ ಆಗಿದ್ದಲ್ಲಿ ಮನವಿಯನ್ನು ಸಲ್ಲಿಸಿದಲ್ಲಿ ಹೊಸ ವಿಳಾಸಕ್ಕೆ ಪ್ರಮಾಣಪತ್ರ ರವಾನಿಸಲಾಗುವುದು. 
16. ಅಂಕಗಳ ಮರು ಎಣಿಕೆ: 

ಯಾವುದೇ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ಅಭ್ಯರ್ಥಿಯು ಫಲಿತಾಂಶ ಪ್ರಕಟವಾದ ದಿನಾಂಕದಿಂದ 30 ದಿನಗಳೊಳಗಾಗಿ ಸದರಿ ಪರೀಕ್ಷೆಯ 
ಎಲ್ಲಾ ಪತ್ರಿಕೆಗಳ ಅಥವಾ ಯಾವುದೇ ನಿರ್ದಿಷ್ಟ ಪತ್ರಿಕೆಯ ಅಂಕಗಳ ಮರುಎಣಿಕೆಗಾಗಿ ಮಾತ್ರ ಆಯೋಗಕ್ಕೆ ಅರ್ಜಿ ಸಲ್ಲಿಸಬಹುದು. ಆದರೆ 
ಮರುಮೌಲ್ಯಮಾಪನಕ್ಕೆ ಅವಕಾಶವಿರುವುದಿಲ್ಲ. ಅಂತಹ ಅರ್ಜಿ ಸಲ್ಲಿಸುವ ಪ್ರತಿಯೊಬ್ಬ ಅಭ್ಯರ್ಥಿಯು ಪ್ರತಿ ವಿಷಯಕ್ಕೆ ರೂ . 100 / - ಗಳ ಶುಲ್ಕವನ್ನು 
“ಕಾರ್ಯದರ್ಶಿ , ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು”, ಇವರಿಗೆ ಸಂದಾಯವಾಗುವಂತೆ ಪಡೆದ ಡಿಡಿ/ ಐಪಿಓ ಮೂಲಕ ಸಂದಾಯ 
ಮಾಡತಕ್ಕದ್ದು ಹಾಗೂ ಅಭ್ಯರ್ಥಿಯು ತನ್ನ ಹೆಸರು, ಪರೀಕ್ಷಾ ಕೇಂದ್ರ, ನೋಂದಣಿ ಸಂಖ್ಯೆ ಮತ್ತು ಮರು ಎಣಿಕೆ ಮಾಡಬೇಕಾದ ವಿಷಯದ ವಿವರಗಳನ್ನು 

ಬೂದಿಸಿದ ಅರ್ಜಿಯೊಂದಿಗೆ ( ಅರ್ಜಿಯ ಮಾದರಿಯು ಆಯೋಗದ ಅಂತರ್ಜಾಲದಲ್ಲಿ ಲಭ್ಯವಿದ್ದು ಡೌನ್‌ಲೋಡ್ ಮಾಡಿಕೊಂಡು ಅಗತ್ಯ ವಿವರಗಳನ್ನು 
ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು) ಶುಲ್ಕ ಸಂದಾಯ ಮಾಡಿದ ಐ .ಪಿ . ಓ / ಡಿ. ಡಿ. ಯನ್ನು ಲಗತ್ತಿಸಿ ಸಲ್ಲಿಸತಕ್ಕದ್ದು. ಅಭ್ಯರ್ಥಿಯು ಪಡೆದ ಅಂಕಗಳ ಮರು ಎಣಿಕೆಯ 
ಸಂಬಂಧದಲ್ಲಿ ಆಯೋಗದ ನಿರ್ಣಯವೇ ಅಂತಿಮವಾಗಿರುತ್ತದೆ . 
17. ಇಲಾಖಾ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಇತ್ತೀಚೆಗೆ ಜಾರಿಗೊಂಡಿರುವ ಸರ್ಕಾರಿ 

ಆದೇಶಗಳು : 


GovernmentNotification No . DPAR 1 SSR 2012 , Bengaluru , Dated :03 -12 - 2014 


1. Title and Commencement: 
( 1) These rules may be called the Karnataka Civil Services (Service and Kannada Language Examinations) (14 Amendment ) 

Rules, 2014 , 
(2) They shall come into force from the date of their publication in the Official Gazette . 


(i) 


2 . Amendment of Schedule-1 – In Schedule-l to the Karnataka Civil Services (Service and Kannada Language Examinations ) Rules , 
1974 (herein after referred to as said rules ), under the heading 

ll Service Examinations 
(6) After Sl. No.54 , the following shall be inserted , namely; 
" 55 . Acts and Rules relating to Differently Abled and Senior Citizens." 

Under the note ; “ Syllabi for the different examinations specified above shall be as specified below ”, after sub -heading , “ 54 
The Karnataka Consumer Protection State Commission and District Forum Service Examination : and entries relating 

thereunder, the following shall be inserted , namely: 
" 55. Acts and Rules relating to Differently Abled and Senior Citizens." 

Marks 100 

Time 3 Hours 
Persons with Disability (Equal Opportunities , Protection of Rights & Full Participation ) Act, 1995 and Rules , 2003 framed there 
under . 

National Trust Act for the Welfare of Persons with Autism , Cerebral Palsy, Mental Retardation and Multiple Disabilities 1999. 
3. Rehabilitation Council of India Act, 1992 . 
4. Maintenance and Welfare of Parents and Senior Citizens Act, 2007 and Rules 2009 framed there under. 
5. Mental Health Act, 1987 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


೨೯ 


3. Amendment of Schedule- 11 – In Schedule –Il to the said rules , after serial number 83, and entries relating thereunder the following 
shall be inserted namely : 
84 Department of All Group B Gazetted officers in the 

(1) Accounts Higher 
Empowerment of Department 

(2) General Law Part I and Part II 
Differently Abled 

(3) Acts & Rules relating to Differently 

Abled and Senior Citizens . 
Superintendent (Non Gazetted ) FDA, ( 1) Accounts Higher 
Programme Assistant, Stenographer , 

(2 ) General Law Part I and Part II 
Stereo Typeoperators/ Copy Editor / 

(3 ) Acts & Rules relating to Differently 
Probation Officer Grade II 

Abled and Senior Citizens . 


Second Division Clerks , Second Division 
Clerks cum typists, House Mother, House 
Father and matron 


| (1) Accounts Lower 
(2 ) Acts & Rules relating to Differently 

Abled and Senior Citizens . 


18. ನಕಲು ಪ್ರಮಾಣ ಪತ್ರ: 

ಅಭ್ಯರ್ಥಿಯು ವಿವಿಧ ವಿಷಯಗಳಲ್ಲಿ ಉತ್ತೀರ್ಣಗೊಂಡ ಬಗ್ಗೆ ಆಯೋಗದಿಂದ ಪಡೆಯಲಾದ ಮೂಲ ಪ್ರಮಾಣಪತ್ರವನ್ನು ಕಳೆದುಕೊಂಡಲ್ಲಿ | 
ಸ್ವೀಕರಿಸಿಲ್ಲದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ನಕಲು ಪ್ರಮಾಣಪತ್ರವನ್ನು ಪಡೆದುಕೊಳ್ಳಬಹುದಾಗಿದ್ದು, ಸದರಿ ಪ್ರಮಾಣಪತ್ರಕ್ಕಾಗಿ ಪರೀಕ್ಷೆ ಬರೆದ ಅಭ್ಯರ್ಥಿಗಳೇ 
ಮನವಿಯೊಂದಿಗೆ ( ಮನವಿಯ ನಿಗಧಿತ ನಮೂನೆಯು ಆಯೋಗದ ಅಂತರ್ಜಾಲದಲ್ಲಿ ಲಭ್ಯವಿದ್ದು ಡೌನ್‌ಲೋಡ್ ಮಾಡಿಕೊಂಡು ಅಗತ್ಯ ವಿವರಗಳನ್ನು 
ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು) ಈ ಕೆಳಗೆ ಸೂಚಿಸಿರುವ ಮಾಹಿತಿ/ ದಾಖಲೆಗಳನ್ನು ಆಯೋಗಕ್ಕೆ ಒದಗಿಸುವ ಅಗತ್ಯವಿರುತ್ತದೆ. 
( 1) ನಕಲು ಪ್ರಮಾಣಪತ್ರಕ್ಕೆ ಅರ್ಜಿ ಸಲ್ಲಿಸಲು ಕಾರಣಗಳನ್ನು ತಿಳಿಸುವ ಹಾಗೂ ಪರೀಕ್ಷಾ ವಿವರಗಳನ್ನೊಳಗೊಂಡ ರೂ . 20 / - ಮೌಲ್ಯದ 

ಮುದ್ರಾಂಕ ಕಾಗದದ ಮೇಲೆ ನೋಟರಿಯವರ ಮುಂದೆ ಪ್ರಮಾಣೀಕರಿಸಲಾದ ಅಫಿಡೆವಿಟ್‌ನ ಮೂಲ ಪ್ರತಿ ; 


ಪ್ರತಿ ವಿಷಯಕ್ಕೆ ರೂ . 100 / - ರಂತೆ ಶುಲ್ಕವನ್ನು ಕಾರ್ಯದರ್ಶಿ, ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು, ಇವರಿಗೆ 
ಸಂದಾಯವಾಗುವಂತೆ ಬ್ಯಾಂಕ್ ಡಿ. ಡಿ / ಭಾರತೀಯ ಅಂಚೆ ಆದೇಶ ( ಐ . ಪಿ . ಓ ) 


ಪ್ರವೇಶಪತ್ರದ ನೆರಳಚ್ಚು ಪ್ರತಿ ಮತ್ತು ಪರೀಕ್ಷೆಯಲ್ಲಿ ಉತ್ತೀರ್ಣಗೊಂಡ ಬಗ್ಗೆ ವಿವರಗಳನ್ನು ನಮೂದಿಸಿರುವ ಸೇವಾ ಪುಸ್ತಕದ ಉಧೃತ 
ಭಾಗದ ನೆರಳಚ್ಚು ಪ್ರತಿ ಮತ್ತು 


ಪ್ರಮಾಣಪತ್ರವನ್ನು ನೋಂದಾಯಿತ ಅಂಚೆ ಮೂಲಕ ರವಾನಿಸಲು ಸ್ವ - ವಿಳಾಸವುಳ್ಳ ರೂ . 40 / - ಗಳ ಅಂಚೆ ಚೀಟಿಯನ್ನು ಅಂಟಿಸಿದ 
ಎ - 4 ಅಳತೆಯ ಒಂದು ಲಕೋಟೆ. 


19. ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆಗಳು: 


ಸೇವಾ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಎಲ್ಲಾ ಪತ್ರ ವ್ಯವಹಾರವನ್ನು ಪರೀಕ್ಷಾ ನಿಯಂತ್ರಕರು, ಇಲಾಖಾ ಪರೀಕ್ಷೆಗಳು, ಕರ್ನಾಟಕ ಲೋಕಸೇವಾ 

ಆಯೋಗ, ಉದ್ಯೋಗಸೌಧ, ಬೆಂಗಳೂರು-560001 ಈ ವಿಳಾಸಕ್ಕೆ ರವಾನಿಸತಕ್ಕದ್ದು. 
(2) | ಪರೀಕ್ಷೆಗಳ ಸಂಬಂಧದಲ್ಲಿ ಯಾವುದೇ ಮಾಹಿತಿ ಕೋರುವ ಅಭ್ಯರ್ಥಿಗಳು ಮನವಿಯಲ್ಲಿ ಎಲ್ಲಾ ಮಾಹಿತಿ ನೀಡಿ ಅದರೊಂದಿಗೆ ಸಾಕಷ್ಟು 

ಅಂಚೆ ಚೀಟಿಗಳನ್ನು ಅಂಟಿದ ಸ್ವವಿಳಾಸವುಳ್ಳ ಒಂದು ಲಕೋಟೆಯನ್ನು ಲಗತ್ತಿಸಿ ಕಳುಹಿಸಿಕೊಟ್ಟಲ್ಲಿ ಆಯೋಗವು ತುರ್ತಾಗಿ ಉತ್ತರವನ್ನು 
ನೀಡಲು ಅನುಕೂಲವಾಗುವುದು. 
ಮಾಹಿತಿಗಾಗಿ ಅಭ್ಯರ್ಥಿಗಳು ಆಯೋಗಕ್ಕೆ ಸಲ್ಲಿಸುವ ಮನವಿಗಳಲ್ಲಿ ನೋಂದಣಿ ಸಂಖ್ಯೆ , ಅಧಿವೇಶನ, ವಿಷಯ ಮತ್ತು ಪರೀಕ್ಷಾ ಕೇಂದ್ರ 
ಮುಂತಾದ ಸ್ಪಷ್ಟ ವಿವರಗಳನ್ನು ಸೂಚಿಸದಿದ್ದಲ್ಲಿ ಅಂತಹವುಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಅಭ್ಯರ್ಥಿಗಳು ಪೊಲೀಸ್ ಅಥವಾ ಇನ್ನಾವುದೇ ಸರ್ಕಾರ ನಿಗಧಿಪಡಿಸಿದ ಸಮವಸ್ತ್ರವನ್ನು ಧರಿಸಿ ಪರೀಕ್ಷೆ ಬರೆಯುವುದನ್ನು 
ನಿಷೇಧಿಸಲಾಗಿದೆ. 
ಅಭ್ಯರ್ಥಿಗಳು ತಮ್ಮೊಂದಿಗೆ ಸಹ ನೌಕರರನ್ನು / ಇತರರನ್ನು ಪರೀಕ್ಷಾ ಕೊಠಡಿಯೊಳಗೆ ಕರೆತರುವುದನ್ನು ಮತ್ತು ಪರೀಕ್ಷೆ ನಡೆಯುತ್ತಿರುವಾಗ 
ಅವರನ್ನು ಭೇಟಿ ಮಾಡಲು ಅವಕಾಶ ಕೋರುವುದನ್ನು ನಿಷೇಧಿಸಲಾಗಿದೆ. 
ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿ/ ಪರೀಕ್ಷಾ ಉಪಕೇಂದ್ರದ ಆವರಣದೊಳಗೆ ಮೊಬೈಲ್ ಫೋನ್ ಹಾಗೂ ಇತರೆ ಎಲೆಕ್ಟ್ರಾನಿಕ್ 
ಉಪಕರಣಗಳನ್ನು ತರುವುದನ್ನು ಮತ್ತು ಉಪಯೋಗಿಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಆಕಸ್ಮಾತ್ ಮೊಬೈಲ್ ಫೋನ್ 

ಹೊಂದಿದ್ದಲ್ಲಿ ಅಂತಹ ಅಭ್ಯರ್ಥಿಯ ವಿರುದ್ಧ ಆಯೋಗದಿಂದ ಸೂಕ್ತ ಶಿಸ್ತು ಕ್ರಮ ಜರುಗಿಸಲಾಗುವುದು. 
(7) ಅಭ್ಯರ್ಥಿಗಳು ತಮಗೆ ಕಾಯ್ದಿರಿಸಿದ ಸ್ಥಳದಲ್ಲಿ ಮಾತ್ರ ಕುಳಿತು ಪರೀಕ್ಷೆ ಬರೆಯತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಯ ವಿರುದ್ಧ 

ಆಯೋಗದಿಂದ ಸೂಕ್ತ ಶಿಸ್ತು ಕ್ರಮ ಜರುಗಿಸಲಾಗುವುದು. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


ಭಾಗ ೫ 


( 8) ಯಾವುದೇ ಹುದ್ದೆಗೆ ಕಡ್ಡಾಯಗೊಳಿಸಿದ ವಿಷಯಗಳ ಪೈಕಿ ಈ ಅಧಿಸೂಚನೆಯೊಂದಿಗೆ ಪ್ರಕಟಿಸಿದ ವೇಳಾಪಟ್ಟಿಯಲ್ಲಿ ಒಂದಕ್ಕಿಂತ ಹೆಚ್ಚು 

ವಿಷಯಗಳು ಒಂದೇ ದಿನ, ಒಂದೇ ಸಮಯದಲ್ಲಿ ನಡೆಯುವಂತಿದ್ದರೆ, ಅವುಗಳಲ್ಲಿ ಒಂದಕ್ಕೆ ಮಾತ್ರ ಅರ್ಜಿ ಸಲ್ಲಿಸಿ ಪರೀಕ್ಷೆಗೆ 

ಹಾಜರಾಗತಕ್ಕದ್ದು. 
(9) ಆಯೋಗದ ಆದೇಶ ಸಂಖ್ಯೆ ಇ. ಪ( 2)3774/94 - 95/ ಪಿಎಸ್‌ಸಿ ದಿನಾಂಕ 18ನೇ , ಫೆಬ್ರವರಿ, 1995ರ ಮೇರೆಗೆ ಬ್ಯಾಟರಿ ಚಾಲಿತ 

ಪ್ರೋಗ್ರಾಮ್ ಮಾಡದೆ ಇರುವಂತಹ ಕ್ಯಾಲುಕ್ಯುಲೇಟರ್‌ಗಳನ್ನು ಮಾತ್ರ ಎಸ್. ಎ .ಎಸ್ . ಪರೀಕ್ಷೆಗಳಲ್ಲಿ ಉಪಯೋಗಿಸಲು ಅಭ್ಯರ್ಥಿಗಳಿಗೆ 
ಅನುಮತಿ ನೀಡಲಾಗಿದೆ. 


ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು: 
ಶಾಖೆಗಳು 

ದೂರವಾಣಿ ಸಂಖ್ಯೆಗಳು 
ಮಾಹಿತಿ ಕೇಂದ್ರ, ಬೆಂಗಳೂರು 

080 - 30574957 
080 - 30574901 
080 - 22343137 

080 - 22343139 
ಇಲಾಖಾ ಪರೀಕ್ಷಾ ಶಾಖೆ- 1, ಬೆಂಗಳೂರು 

080 - 30574944 
ಇಲಾಖಾ ಪರೀಕ್ಷಾ ಶಾಖೆ- 2, ಬೆಂಗಳೂರು 

080 - 30574945 
[ ಪ್ರಾಂತೀಯ ಕಛೇರಿ, ಬೆಳಗಾವಿ 

0831 - 2475345 
ಪ್ರಾಂತೀಯ ಕಛೇರಿ, ಕಲಬುರಗಿ 

08472 - 227944 
ಪ್ರಾಂತೀಯ ಕಛೇರಿ, ಮೈಸೂರು 

0821 - 2545956 
ಪ್ರಾಂತೀಯ ಕಛೇರಿ, ಶಿವಮೊಗ್ಗ 

08182 - 228099 
| ಸಹಾಯವಾಣಿ, ಬೆಂಗಳೂರು 

080 - 30574913 


20. ದುರ್ವತ್ರನೆ: 

ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಯಾವುದೇ ಒಬ್ಬ ಅಭ್ಯರ್ಥಿಯು ಸೇವಾ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ 
ಕೃತ್ರಿಮ /ಖೋಟಾ ದಸ್ತಾವೇಜನ್ನು ಅಥವಾ ಅಕ್ರಮವಾಗಿ ತಿದ್ದಿದ ದಸ್ತಾವೇಜುಗಳನ್ನು ಸಲ್ಲಿಸಿದ ಅಥವಾ ಸರಿಯಲ್ಲದ ಅಥವಾ ತಪ್ಪು ಅಥವಾ ಸುಳ್ಳು 
ವಿವರಣೆಯನ್ನು ನೀಡಿದ ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿದ ಅಥವಾ ಪರೀಕ್ಷೆಯಲ್ಲಿ ಅಕ್ರಮ ವಿಧಾನವನ್ನು ಅನುಸರಿಸಲು ಪ್ರಯತ್ನಿಸಿದ 
ಅಥವಾ ಬೇರೆ ರೀತಿಯಲ್ಲಿ ಇತರೆ ಯಾವುದೇ ಅಕ್ರಮ / ಅನುಚಿತ ಮಾರ್ಗವನ್ನು ಅನುಸರಿಸಿದ ಅಪರಾಧವನ್ನು ಮಾಡಿರುವುದಾಗಿ ಆಯೋಗಕ್ಕೆ ಕಂಡುಬಂದಲ್ಲಿ , 
ಅಂತಹ ಅಭ್ಯರ್ಥಿಯನ್ನು ಕ್ರಿಮಿನಲ್ ವ್ಯವಹರಣೆಗೆ ಗುರಿಪಡಿಸುವುದಲ್ಲದೆ, ಆಯೋಗದ ಕಛೇರಿಯ ಅಧಿಕೃತ ಜ್ಞಾಪನ ಸಂಖ್ಯೆ : ಆಡಳಿತ, 398 /1993 
94 / ಪಿಎಸ್‌ಸಿ, ದಿನಾಂಕ: 14 - 07 - 1993ರ ಮೇರೆಗೆ ಶಿಸ್ತಿನ ಕ್ರಮಕ್ಕೆ ಒಳಪಡಿಸಲಾಗುವುದು . 

ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರದಲ್ಲಿ ಮೇಲ್ವಿಚಾರಕರು/ಸಂವೀಕ್ಷಕರು ನೀಡುವ ಸೂಚನೆಗಳನ್ನು ತಪ್ಪದೇ ಪಾಲಿಸುವುದು. ತಪ್ಪಿದಲ್ಲಿ ಅದನ್ನು 
ದುರ್ವತ್ರನೆಯನ್ನಾಗಿ ( Mal- Practice) ಪರಿಗಣಿಸಲಾಗುವುದು ಮತ್ತು ಈ ಬಗ್ಗೆ ಶಿಸ್ತಿನ ಕಾರ್ಯವಿಧಾನಗಳಿಗೆ ಒಳಪಡಿಸಲಾಗುವುದು. 


ಮನೋಜ್ ಕುಮಾರ್ ಮೀನಾ, ಭಾ . ಆ . ಸೇ 

ಕಾರ್ಯದರ್ಶಿ, 

ಕರ್ನಾಟಕ ಲೋಕಸೇವಾ ಆಯೋಗ. 
ಕರ್ನಾಟಕ ಲೋಕಸೇವಾ ಆಯೋಗ, “ ಉದ್ಯೋಗಸೌಧ ”, ಬೆಂಗಳೂರು-560001. 
ಅಧಿಸೂಚನೆ ಸಂಖ್ಯೆ : ಇಪ(1) 396 /2015 -16 / ಪಿಎಸ್‌ಸಿ, ದಿನಾಂಕ : 04 - 01 -2016 

ಅನುಬಂಧ “ ಎ ” 
2016ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳು 
ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಥಮ ಹಂತವಾಗಿ ನಡೆಯಲಿರುವ ಪರೀಕ್ಷೆಗಳ ವೇಳಾಪಟ್ಟಿ. 
ದಿನಾಂಕ 

ವಿಷಯ 


ಕ್ರಸಂ. | 


ವಾರ 


ವೇಳೆ 


| 


2 | 


5 


ಶನಿವಾರ 


16 - 04 - 2016 


ಬೆಳಿಗ್ಗೆ 10.00 ರಿಂದ 12 .00 ಗಂಟೆ 
ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟೆ 


ಅಕೌಂಟ್ಸ್ ಲೋಯರ್ 
ಜನರಲ್ ಲಾ ಭಾಗ- II 


ಬೆಳಿಗ್ಗೆ 10.00 ರಿಂದ 12 .00 ಗಂಟೆ 


ಭಾನುವಾರ 


17 - 04 - 2016 


| ಅಕೌಂಟ್ಸ್ ಹೈಯರ್ ಪತ್ರಿಕೆ-1 
ಅಕೌಂಟ್ಸ್ ಹೈಯರ್ ಪತ್ರಿಕೆ - 2 


ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟೆ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


ಕ್ರಸಂ. 


ವಾರ 


ದಿನಾಂಕ 


ವೇಳೆ 


ವಿಷಯ 


- 


2 


3 


5 


ಬೆಳಿಗ್ಗೆ 10.00 ರಿಂದ 12 .00 ಗಂಟೆ 


ಜನರಲ್ ಲಾ ಭಾಗ - I ಪತ್ರಿಕೆ - 1 


ಸೋಮವಾರ 


18 - 04 - 2016 


ಮಧ್ಯಾಹ್ನ 2 .00 ರಿಂದ ಸಂಜೆ 4 .00 ಗಂಟೆ 


ಜನರಲ್ ಲಾ ಭಾಗ- I ಪತ್ರಿಕೆ - 2 


ಮನೋಜ್ ಕುಮಾರ್ ಮೀನಾ, ಭಾ . ಆ. ಸೇ . 

ಕಾರ್ಯದರ್ಶಿ , 

ಕರ್ನಾಟಕ ಲೋಕಸೇವಾ ಆಯೋಗ. 
ಕರ್ನಾಟಕ ಲೋಕಸೇವಾ ಆಯೋಗ, “ಉದ್ಯೋಗಸೌಧ”, ಬೆಂಗಳೂರು- 560001 . 
ಅಧಿಸೂಚನೆ ಸಂಖ್ಯೆ : ಇಪ(1)396/ 2015 - 16/ ಪಿಎಸ್‌ಸಿ, ದಿನಾಂಕ: 04 -01 -2016 

ಅನುಬಂಧ “ ಬಿ ” 
2016ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳು 
ಬೆಂಗಳೂರು, ಬೆಳಗಾವಿ , ಕಲಬುರಗಿ, ಮೈಸೂರು , ಶಿವಮೊಗ್ಗ, ಮಂಗಳೂರು, ಗದಗ, 
ರಾಯಚೂರು ಮತ್ತು ವಿಜಯಪುರ ಕೇಂದ್ರಗಳಲ್ಲಿ ಹಾಗೂ ನವದೆಹಲಿ ಮತ್ತು ಮಸೂರಿ 

ಕೇಂದ್ರಗಳಲ್ಲಿ ದ್ವಿತೀಯ ಹಂತವಾಗಿ ನಡೆಯಲಿರುವ ವಿಷಯಗಳ ಪರೀಕ್ಷಾ ವೇಳಾ ಪಟ್ಟಿ. 
ಕ್ರ. ಸಂ . 1 ವಾರ ದಿನಾಂಕ ವೇಳೆ 

ವಿಷಯ 
2 

- 5 
ಬೆಳಿಗ್ಗೆ 10 .00 ರಿಂದ 12 .00 ಗಂಟೆ 

ಕನ್ನಡ ಪತ್ರಿಕೆ - 1 ( ಪುಸ್ತಕಗಳಿಲ್ಲದೆ) 
ಬುಧವಾರ 20 - 04 - 2016 

ಮಧ್ಯಾಹ್ನ 2.00 ರಿಂದ ಸಂಜೆ 3. 00 ಗಂಟೆ ಕನ್ನಡ ಪತ್ರಿಕೆ - 2 ( ಪುಸ್ತಕಗಳಿಲ್ಲದೆ) 
ಬೆಳಿಗ್ಗೆ 10.00 ರಿಂದ 1.00 ಗಂಟೆ ಇನ್ಸೂರೆನ್ಸ್ ಹೈಯರ್ ಪತ್ರಿಕೆ -2 

( ಪುಸ್ತಕಗಳಿಲ್ಲದೆ) 
ಮೇಲಿನಂತೆ 

ಪಿ. ಡಬ್ಲೂ . ಡಿ ಹೈಯರ್ ಭಾಗ - I ಪತ್ರಿಕೆ -1 , 
ಗುರುವಾರ | | 21 - 04 - 2016 

( ಪುಸ್ತಕಗಳಿಲ್ಲದೆ) 
ಮಧ್ಯಾಹ್ನ 2 .00 ರಿಂದ ಸಂಜೆ 5 .00 ಗಂಟೆ 

ಇನ್ಸೂರೆನ್ಸ್ ಲೋಯರ್ ಪತ್ರಿಕೆ - 2 

{ ಪುಸ್ತಕಗಳಿಲ್ಲದೆ 
ಮೇಲಿನಂತೆ 

ಪ್ರೆಸ್ ಮ್ಯಾನ್ಯುಯಲ್ ಹೈಯರ್ ಪತ್ರಿಕೆ-2, 
ಬೆಳಿಗ್ಗೆ 10.00 ರಿಂದ 12 .00 ಗಂಟೆ ಲೇಬರ್ ಪತ್ರಿಕೆ -1 
ಮೇಲಿನಂತೆ 

ಪ್ರಿಸನ್ಸ್ 
ಮೇಲಿನಂತೆ 

ಎಕ್ಟ್ಸ್ 
ಮೇಲಿನಂತೆ 

ಮೋಟಾರ್ ವೆಹಿಕಲ್ಸ್ 
ಮೇಲಿನಂತೆ 

ರೆವಿನ್ಯೂ ಹೈಯರ್ ಭಾಗ - I ಪತ್ರಿಕೆ - 1 
3 | ಶುಕ್ರವಾರ 22 - 04 - 2016 

ಮೇಲಿನಂತೆ 

ಇನ್ಸೂರೆನ್ಸ್ ಅಡ್ವಾನ್ಸಡ್ ಪತ್ರಿಕೆ -1 
ಮಧ್ಯಾಹ್ನ 2 .00 ರಿಂದ ಸಂಜೆ 4.00 ಗಂಟೆ | ಲೇಬರ್ ಪತ್ರಿಕೆ -2 
ಮೇಲಿನಂತೆ 

ಇನ್ಸೂರೆನ್ಸ್ ಅಡ್ವಾನ್ಸಡ್ ಪತ್ರಿಕೆ -2 
ಮೇಲಿನಂತೆ 

ರೆವಿನ್ಯೂ ಹೈಯರ್ ಭಾಗ - I 

ಪತ್ರಿಕೆ -2. 
ಬೆಳಿಗ್ಗೆ 10.00 ರಿಂದ 12 .00 ಗಂಟೆ ರೆವಿನ್ಯೂ ಹೈಯರ್ ಭಾಗ - II ಪತ್ರಿಕೆ - 1 
ಮೇಲಿನಂತೆ 

ರಿಜಿಸ್ಟ್ರೇಷನ್ ಪತ್ರಿಕೆ-1 
ಮೇಲಿನಂತೆ 

ಕಮರ್ಷಿಯಲ್‌ಟ್ಯಾಕ್ಸ್ ಭಾಗ - I ಪತ್ರಿಕೆ - 1 
ಮೇಲಿನಂತೆ 

ಇನ್ಸೂರೆನ್ಸ್ ಅಡ್ವಾನ್ಸಡ್ ಪತ್ರಿಕೆ - 3 
4 | ಶನಿವಾರ | 23 - 04 - 2016 

ಮಧ್ಯಾಹ್ನ 2 .00 ರಿಂದ ಸಂಜೆ 4 .00 ಗಂಟೆ ರೆವಿನ್ಯೂ ಹೈಯರ್ ಭಾಗ - II ಪತ್ರಿಕೆ -2 
ಮೇಲಿನಂತೆ 

ರಿಜಿಸ್ಟ್ರೇಷನ್ ಪತ್ರಿಕೆ -2 
ಮೇಲಿನಂತೆ 

ಕಮರ್ಷಿಯಲ್‌ಟ್ಯಾಕ್ಸ್ ಭಾಗ- I, ಪತ್ರಿಕೆ-2 
ಮೇಲಿನಂತೆ 

ಇನ್ಸೂರೆನ್ಸ್ ಹೈಯರ್ ಪತ್ರಿಕೆ - 1 


೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


ಭಾಗ ೫ 


ಕ್ರ. ಸಂ . 


ವೇಳೆ 


ವಿಷಯ 


ವಾರ 
2 


ದಿನಾಂಕ 
3 


- 


1 


| 


| 


| 


ಬೆಳಿಗ್ಗೆ 10. 00 ರಿಂದ 12. 00 ಗಂಟೆ 

ಮೇಲಿನಂತೆ 
ಮೇಲಿನಂತೆ 


ಮೇಲಿನಂತೆ 
ಮೇಲಿನಂತೆ 

ಮೇಲಿನಂತೆ 
ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟೆ 


ಭಾನುವಾರ 


24 - 04 - 2016 


ಮೇಲಿನಂತೆ 
ಮೇಲಿನಂತೆ 


ಮೇಲಿನಂತೆ 
ಮೇಲಿನಂತೆ 

ಮೇಲಿನಂತೆ 
ಬೆಳಿಗ್ಗೆ 10.00 ರಿಂದ 12 .00 ಗಂಟೆ 

ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 


ಪೊಲೀಸ್‌ ಮ್ಯಾನ್ಯುಯಲ್ 
ಕೋ - ಆಪರೇಷನ್ ಪತ್ರಿಕೆ - 1 
ಎಂಪ್ಲಾಯ್ಮೆಂಟ್ ಎಕ್ಸ್‌ಚೇಂಜ್ 
ಪ್ರೊಸೀಜರ್ ಹೈಯರ್ 
ಮಾರ್ಕೆಟಿಂಗ್ ಪತ್ರಿಕೆ -1 
ಮೈನಿಂಗ್ ಭಾಗ - I 
ರೆವಿನ್ಯೂ ಲೋಯರ್ ಪತ್ರಿಕೆ -1 
ಕಮರ್ಷಿಯಲ್ ಟ್ಯಾಕ್ಸ್ ಭಾಗ - I, ಪತ್ರಿಕೆ - 3 
ಮತ್ತು ಕೋ - ಆಪರೇಷನ್ ಪತ್ರಿಕೆ - 2 
( ಎರಡಕ್ಕೂ ಒಂದೇ ಪ್ರಶ್ನೆ ಪತ್ರಿಕೆ) 
ಇನ್ಸೂರೆನ್ಸ್ ಹೈಯರ್ ಪತ್ರಿಕೆ - 3 
ಎಂಪ್ಲಾಯ್ಮೆಂಟ್ ಎಕ್ಸ್‌ಚೇಂಜ್ 
ಪ್ರೊಸೀಜರ್ ಲೋಯರ್ 
ಮಾರ್ಕೆಟಿಂಗ್ ಪತ್ರಿಕೆ - 2 
ಮೈನಿಂಗ್ ಭಾಗ - II 
ರೆವಿನ್ಯೂ ಲೋಯರ್ ಪತ್ರಿಕೆ -2 
ಸಿರಿಕಲ್ಟರ್ ಪತ್ರಿಕೆ - 1 
ಕಮ್ಯೂನಿಟಿ ಡೆವಲಪ್‌ಮೆಂಟ್ ಭಾಗ - I 
ರೆವಿನ್ಯೂ ಲೋಯರ್ ಪತ್ರಿಕೆ - 3 
ಕಮರ್ಷಿಯಲ್ ಟ್ಯಾಕ್ಸ್ ಭಾಗ -II ಪತ್ರಿಕೆ-1 
ಪ್ರೆಸ್ ಮ್ಯಾನ್ಯುಯಲ್ ಹೈಯರ್ ಪತ್ರಿಕೆ -1 
ಲೋಕಲ್ ಲಾಸ್ ಅಂಡ್ ಕಮರ್ಷಿಯಲ್ 
ಬುಕ್ ಕೀಪಿಂಗ್ ಪತ್ರಿಕೆ - 1 
ಬೋರ್ ಹೈಯರ್ 
ಇನ್ಸೂರೆನ್ಸ್ ಲೋಯರ್ ಪತ್ರಿಕೆ -1 
ಯೂಥ್ ಸರ್ವೀಸಸ್ ಮ್ಯಾನ್ಯುಯಲ್ 
ಸಿರಿಕಲ್ಡರ್‌ ಪತ್ರಿಕೆ -2 
ಪಿ .ಡಬ್ಲೂ . ಡಿ ಹೈಯರ್ ಭಾಗ - I, ಪತ್ರಿಕೆ - 2 
ಲೋಕಲ್ ಲಾಸ್ ಅಂಡ್ ಕಮರ್ಷಿಯಲ್ 
ಬುಕ್ ಕೀಪಿಂಗ್ ಪತ್ರಿಕೆ - 2 
ಕಮ್ಯುನಿಟಿ ಡೆವಲಪ್‌ಮೆಂಟ್ ಭಾಗ -II 
ಕಮರ್ಷಿಯಲ್ ಟ್ಯಾಕ್ಸ್ ಭಾಗ - II ಪತ್ರಿಕೆ - 2 
ಪೋಲ್ಸ್ ಲೋಯರ್ 
ಫ್ಯಾಕ್ಟರೀಸ್ ಅಂಡ್ ಬಾಯ್ದರ್ 
ಲಾಸ್ ಪತ್ರಿಕೆ -1 
ಇನ್ಸೂರೆನ್ಸ್ ಲೋಯರ್ ಪತ್ರಿಕೆ -3 
ಪಿ.ಡಬ್ಲೂಡಿಹೈಯರ್ ಭಾಗ-II, ಪತ್ರಿಕೆ -1 
ಪ್ರೆಸ್ ಮ್ಯಾನ್ಯುಯಲ್ಲೋಯರ್ ಪತ್ರಿಕೆ -1 
ಆಕ್ಸ್ ಅಂಡ್ ರೋಲ್ಸ್ ರಿಲೇಟಿಂಗ್ ಟು 
ವಿಮೆನ್ ಅಂಡ್ ಚೈಲ್ಡ್ ಡೆವೆಲಪ್‌ಮೆಂಟ್ 
ಫ್ಯಾಕ್ಟರೀಸ್‌ ಅಂಡ್‌ ಬಾಯ್ಸರ್ ಲಾಸ್ 
ಪತ್ರಿಕೆ - 2 
ಪಿ. ಡಬ್ಲೂ . ಡಿ ಹೈಯರ್ ಭಾಗ - II, ಪತ್ರಿಕೆ - 2 
ಪ್ರೆಸ್ ಮ್ಯಾನ್ಯುಯಲ್ ಲೋಯರ್ ಪತ್ರಿಕೆ -2 
ಕೋ - ಆಪರೇಟಿವ್ ಆಡಿಟ್ ಎಕ್ಸಾಮಿನೇಷನ್ 
ಪತ್ರಿಕೆ - 1 


6 


| 


ಮೇಲಿನಂತೆ 
ಮೇಲಿನಂತೆ 

ಮೇಲಿನಂತೆ 
ಮಧ್ಯಾಹ್ನ 2 .00 ರಿಂದ ಸಂಜೆ 4 .00 ಗಂಟೆ 

ಮೇಲಿನಂತೆ 
ಮೇಲಿನಂತೆ 


ಸೋಮವಾರ | 25 - 04 - 2016 


ಮೇಲಿನಂತೆ 
ಮೇಲಿನಂತೆ 

ಮೇಲಿನಂತೆ 
ಬೆಳಿಗ್ಗೆ 10.00 ರಿಂದ 12 .00 ಗಂಟೆ | 

ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 


ಮಂಗಳವಾರ 


| 


26 - 04 - 2016 


ಮಧ್ಯಾಹ್ನ 2 .00 ರಿಂದ ಸಂಜೆ 4. 00 ಗಂಟೆ 


ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 
ದಿನಾಂಕ 

ವೇಳೆ 


ವಾರ 


ವಿಷಯ 


ಕ್ರ. ಸಂ . | 

1 


- 


5 . 


ಬೆಳಿಗ್ಗೆ 10 .00 ರಿಂದ 12 .00 ಗಂಟೆ 

ಮೇಲಿನಂತೆ 


ಪಿ . ಡಬ್ಲೂ . ಡಿ . ಲೋಯರ್ ಪತ್ರಿಕೆ - 1 
ಸೋಶಿಯಲ್‌ ವೆಲ್‌ಫೇರ್ ಅಂಡ್ ಬ್ಯಾಕ್ 
ವರ್ಡ್‌ಕ್ಲಾಸಸ್ ಮ್ಯಾನ್ಯುಯಲ್ ಅಂಡ್ 
ಕ್ಲಾಸಿಫಿಕೇಶನ್ ರಿಜರ್‌ವೇಶನ್ ಫಾರ್ 
ಬ್ಯಾಕ್‌ವರ್ಡ್ ಕ್ಲಾಸಸ್ ಭಾಗ - I 
ಫಾರೆಸ್ಟ್ ಪತ್ರಿಕೆ -1 
ಕೋ - ಆಪರೇಟಿವ್ ಆಡಿಟ್ ಎಕ್ಸಾಮಿನೇಶನ್ 
ಪತ್ರಿಕೆ - 2 


ಮೇಲಿನಂತೆ 


ಮೇಲಿನಂತೆ 


ಫುಡ್ ಅಂಡ್ ಸಿವಿಲ್ ಸಪ್ಪೆಸ್ ಪತ್ರಿಕೆ - 1 


ಮೇಲಿನಂತೆ 


27 - 04 - 2016 


ಬುಧವಾರ | | 


ಮಧ್ಯಾಹ್ನ 2 .00 ರಿಂದ ಸಂಜೆ 4. 00ಗಂಟೆ 


| 


ಮೇಲಿನಂತೆ 


ಹೋಂ ಗಾರ್ಡ್ಸ್ ಮ್ಯಾನ್ಯುಯಲ್ 
ಸೋಶಿಯಲ್‌ ವೆಲ್‌ಫೇರ್ ಅಂಡ್ ಬ್ಯಾಕ್ 
ವರ್ಡ್‌ಕ್ಲಾಸಸ್ ಮ್ಯಾನ್ಯುಯಲ್ ಅಂಡ್ 
ಕ್ಲಾಸಿಫಿಕೇಶನ್ ರಿಜರ್‌ವೇಶನ್ ಫಾರ್ 
ಬ್ಯಾಕ್‌ವರ್ಡ್ ಕ್ಲಾಸಸ್ ಭಾಗ - II 
ಪಿ .ಡಬ್ಲೂ . ಡಿ.ಲೋಯರ್ ಪತ್ರಿಕೆ -2 
ಫಾರೆಸ್ಟ್ ಪತ್ರಿಕೆ - 2 
ಕೋ - ಆಪರೇಟಿವ್ ಆಡಿಟ್ ಎಕ್ಸಾಮಿನೇಷನ್ 
ಪತ್ರಿಕೆ - 3 
ಫುಡ್ ಅಂಡ್ ಸಿವಿಲ್ ಸಪ್ರೈಸ್ ಪತ್ರಿಕೆ - 2 


ಮೇಲಿನಂತೆ 


ಮೇಲಿನಂತೆ 
ಮೇಲಿನಂತೆ 


ಮೇಲಿನಂತೆ 


ಬೆಳಿಗ್ಗೆ 10.00 ರಿಂದ 12 .00 ಗಂಟೆ 


ಮುನಿಸಿಪಲ್ ಅಂಡ್ ಲೋಕಲ್ ಬೋರ್ಡ್ 
ಪತ್ರಿಕೆ - 1 


ಮೇಲಿನಂತೆ 


\ ) 


ಮೇಲಿನಂತೆ 


9 


| | 


ಗುರುವಾರ 


28 - 04 - 2016 


ಕರ್ನಾಟಕ ಕನ್‌ಸ್ಕೂಮರ್ ಪ್ರೋಟಕ್ಷನ್ಸ್ ಸ್ಟೇಟ್ 
ಕಮಿಷನ್ ಅಂಡ್ ಡಿಸ್ಟಿಕ್ಸ್ ಫೋರಮ್ 
ಸರ್ವಿಸ್ 
ಎಕ್ಸಾಮಿನೇಷನ್, ಪತ್ರಿಕೆ - 1 
ವಿಕಲ ಚೇತನರು ಮತ್ತು ಹಿರಿಯ ನಾಗರಿಕರಿಗೆ 
ಸಂಬಂಧಿಸಿದ ಅಧಿನಿಯಮ ಮತ್ತು 
ನಿಯಮಗಳು 
ಮುನಿಸಿಪಲ್ ಅಂಡ್ ಲೋಕಲ್ ಬೋರ್ಡ್ 
ಪತ್ರಿಕೆ - 2 
ಕರ್ನಾಟಕ ಕನ್‌ಸ್ಕೂಮರ್ ಪ್ರೋಟಕ್ಷನ್ ಸ್ಟೇಟ್ 
ಕಮಿಷನ್ ಅಂಡ್ ಡಿಸ್ಟಿಕ್ಸ್ ಫೋರಮ್ 
ಸರ್ವಿಸ್ 
ಎಕ್ಸಾಮಿನೇಷನ್, ಪತ್ರಿಕೆ - 2 


ಮಧ್ಯಾಹ್ನ 2 .00 ರಿಂದ ಸಂಜೆ 4 .00ಗಂಟೆ 


ಮೇಲಿನಂತೆ 


ಮನೋಜ್ ಕುಮಾರ್ ಮೀನಾ, ಭಾ . ಆ. ಸೇ 

ಕಾರ್ಯದರ್ಶಿ , 
ಕರ್ನಾಟಕ ಲೋಕಸೇವಾ ಆಯೋಗ. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 
ಕರ್ನಾಟಕ ಲೋಕಸೇವಾ ಆಯೋಗ, “ ಉದ್ಯೋಗಸೌಧ”, ಬೆಂಗಳೂರು-560001 . 
ಅಧಿಸೂಚನೆ ಸಂಖ್ಯೆ : ಇಪ.(1) 396 / 2015 - 16 / ಪಿಎಸ್‌ಸಿ, ದಿನಾಂಕ: 04 - 01 - 2016 

ಅನುಬಂಧ - “ ಸಿ ” 
2016ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳು 
ತೃತೀಯ ಹಂತವಾಗಿ ಬೆಂಗಳೂರು ಪರೀಕ್ಷಾ ಕೇಂದ್ರದಲ್ಲಿ ಮಾತ್ರ ನಡೆಯಲಿರುವ ಪರೀಕ್ಷೆಗಳ ವೇಳಾಪಟ್ಟಿ. 


೫) 


ವಾರ 


ದಿನಾಂಕ 


ವೇಳೆ 


ವಿಷಯ 


- 


ಬೆಳಿಗ್ಗೆ 10.00 ರಿಂದ ಮಧ್ಯಾಹ್ನ 1.00 ಗಂಟೆ 


ಮೇಲಿನಂತೆ 


ಮೇಲಿನಂತೆ 


ಬೆಳಿಗ್ಗೆ 10.00 ರಿಂದ ಮಧ್ಯಾಹ್ನ 12.00 ಗಂಟೆ 

ಮೇಲಿನಂತೆ 


ಶುಕ್ರವಾರ 


29 - 04 - 2016 


ಎಸ್ . ಎ .ಎಸ್. ಭಾಗ - I, ಪತ್ರಿಕೆ -1 ಮತ್ತು ಎಲೆಕ್ಷಿಸಿಟಿ 
ಆಡಿಟ್ ಅಂಡ್ ಅಕೌಂಟ್ ಲಾಸ್ (ಹೈಯರ್) 
ಭಾಗ- II ( ಎರಡಕ್ಕೂ ಒಂದೇ ಪ್ರಶ್ನೆ ಪತ್ರಿಕೆ) 
( ಪುಸ್ತಕಗಳಿಲ್ಲದೆ) 
ಟ್ರೆಜರಿ ಅಕೌಂಟ್ಸ್ ಭಾಗ - I ಪತ್ರಿಕೆ - 1 
( ಪುಸ್ತಕಗಳಿಲ್ಲದೆ) 
ಕನ್ನಡ ಪತ್ರಿಕೆ -1 (ಐಎಎಸ್, ಐಪಿಎಸ್ ಮತ್ತು 
ಐಎಫ್ಎಸ್ ಅಧಿಕಾರಿಗಳಿಗೆ ಮಾತ್ರ) 
( ಪುಸ್ತಕಗಳಿಲ್ಲದೆ) 
ಸ್ಪೆಷಲ್ ಲಾಸ್ ಅಂಡ್ ಸರ್ವೀಸ್ ರೂಲ್ಸ್ 
ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ 
ಎಕ್ಸಾಮಿನೇಷನ್ 
ಎಸ್ . ಎ .ಎಸ್. ಭಾಗ - I ಪತ್ರಿಕೆ - 2 
( ಪುಸ್ತಕಗಳಿಲ್ಲದೆ) 
ಟ್ರೆಜರಿ ಅಕೌಂಟ್ಸ್ ಭಾಗ - I ಪತ್ರಿಕೆ - 2 
( ಪುಸ್ತಕಗಳಿಲ್ಲದೆ) 
ಸೆಕ್ರೆಟೇರಿಯಟ್ ಮ್ಯಾನುಯಲ್ ಭಾಗ - II 
ಟ್ರಾನ್ಸ್‌ಲೇಶನ್ ಟೆಸ್ಟ್ ( ಪುಸ್ತಕಗಳಿಲ್ಲದೆ) 
ಕನ್ನಡ ಪತ್ರಿಕೆ - 2 (ಐಎಎಸ್, ಐಪಿಎಸ್ ಮತ್ತು 
ಐಎಫ್‌ಎಸ್‌ ಅಧಿಕಾರಿಗಳಿಗೆ ಮಾತ್ರ) ( ಪುಸ್ತಕಗಳಿಲ್ಲದೆ) 


ಮಧ್ಯಾಹ್ನ 2.00 ರಿಂದ ಸಂಜೆ 4 .00 ಗಂಟೆ | 


ಮೇಲಿನಂತೆ 


ಮಧ್ಯಾಹ್ನ 2 .00 ರಿಂದ ಸಂಜೆ 5.00 ಗಂಟೆ 

ಮೇಲಿನಂತೆ 
ಮೇಲಿನಂತೆ 


ಬೆಳಿಗ್ಗೆ 10.00 ರಿಂದ 12 . 00 ಗಂಟೆ 

ಮೇಲಿನಂತೆ 


ಎಸ್. ಎ.ಎಸ್. ಭಾಗ - I ಪತ್ರಿಕೆ -3 
ಟ್ರೆಜರಿ ಅಕೌಂಟ್ಸ್ ಭಾಗ - I ಪತ್ರಿಕೆ - 3 


2 


| | 


ಶನಿವಾರ 


30 - 04 - 2016 


ಮಧ್ಯಾಹ್ನ 2 - 00 ರಿಂದ ಸಂಜೆ 4 - 00ಗಂಟೆ | ಎಸ್. ಎ .ಎಸ್ . ಭಾಗ - II ಪತ್ರಿಕೆ - 1 ( ಪುಸ್ತಕಗಳಿಲ್ಲದೆ) 
ಮೇಲಿನಂತೆ 

ಟ್ರೆಜರಿ ಅಕೌಂಟ್ಸ್ ಭಾಗ - II ಪತ್ರಿಕೆ - 1 
( ಎಲಿಮೆಂಟರಿ ಬುಕ್ ಕೀಪಿಂಗ್) 


ಬೆಳಿಗ್ಗೆ 10.00 ರಿಂದ 12.00 ಗಂಟೆ 

ಮೇಲಿನಂತೆ 
ಮೇಲಿನಂತೆ 


ಎಸ್.ಎ . ಎಸ್ . ಭಾಗ - II ಪತ್ರಿಕೆ - 2 
ಎಲೆಕ್ಷಿಸಿಟಿ ಲಾಸ್ ಪರೀಕ್ಷೆ ಪತ್ರಿಕೆ -1 
ಟ್ರೆಜರಿ ಅಕೌಂಟ್ಸ್ ಭಾಗ - II ಪತ್ರಿಕೆ -2 
( ಪುಸ್ತಕಗಳಿಲ್ಲದೆ) 


3 | ಸೋಮವಾರ 


02 - 05 - 2016 


ಮಧ್ಯಾಹ್ನ 2 - 00 ರಿಂದ ಸಂಜೆ 4 - 00ಗಂಟೆ 

ಮೇಲಿನಂತೆ 
ಮಧ್ಯಾಹ್ನ 2 - 00 ರಿಂದ ಸಂಜೆ 5 - 00ಗಂಟೆ 


| ಎಲೆಕ್ಷಿಸಿಟಿ ಲಾಸ್ ಪರೀಕ್ಷೆ ಪತ್ರಿಕೆ -2 

ಟ್ರೆಜರಿ ಅಕೌಂಟ್ಸ್ ಭಾಗ- II ಪತ್ರಿಕೆ - 3 
ಎಸ್. ಎ .ಎಸ್ ಭಾಗ- II ಪತ್ರಿಕೆ - 3 


ಬೆಳಿಗ್ಗೆ 10.00 ರಿಂದ 1.00 ಗಂಟೆ 
ಮಧ್ಯಾಹ್ನ 2 - 00 ರಿಂದ ಸಂಜೆ 4 - 00ಗಂಟೆ 


ಮಂಗಳವಾರ 


03 - 05 - 2016 


ಎಸ್. ಎ .ಎಸ್. ಭಾಗ- III ಪತ್ರಿಕೆ - 1 
ಎಸ್.ಎ .ಎಸ್. ಭಾಗ- III ಪತ್ರಿಕೆ - 2 
( ಪುಸ್ತಕಗಳಿಲ್ಲದೆ) 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


೩೫ 


(d 


ವಾರ 


ದಿನಾಂಕ 


ವೇಳೆ 


ವಿಷಯ 


8 


= 


5 


6 


ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಎಸ್ . ಎ .ಎಸ್ . ಭಾಗ - III ಪತ್ರಿಕೆ - 3 

ಮಧ್ಯಾಹ್ನ 2 - 00 ರಿಂದ ಸಂಜೆ 4 - 00ಗಂಟೆ ಎಸ್ . ಎ .ಎಸ್. ಭಾಗ - III ಪತ್ರಿಕೆ - 4 
| ಬುಧವಾರ 04 - 05 - 2016 

( ಪುಸ್ತಕಗಳಿಲ್ಲದೆ) 
ಮೇಲಿನಂತೆ 

ಎಲೆಕ್ಷಿಸಿಟಿ( ಆಡಿಟ್ ಅಂಡ್ ಅಕೌಂಟ್ಸ್ ) 

ಲಾಸ್ ಲೋಯರ್ ಪರೀಕ್ಷೆ 
ಬೆಳಿಗ್ಗೆ 10.00 ರಿಂದ 12 .00 ಗಂಟೆ ಎಲೆಕ್ಸಿಸಿಟಿ ( ಆಡಿಟ್ ಅಂಡ್ ಅಕೌಂಟ್ಸ್ ) ಲಾಸ್ 

ಹೈಯರ್ ಪರೀಕ್ಷೆ ಭಾಗ- I 
ಮೇಲಿನಂತೆ 

ಸೆಕ್ರೆಟೇರಿಯೆಟ್ ಮ್ಯಾನ್ಯುಯಲ್ ಭಾಗ- I ಪತ್ರಿಕೆ-1 

ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಸ್ 
ಮೇಲಿನಂತೆ 

ಕರ್ನಾಟಕ ಲೋಕಸೇವಾ ಆಯೋಗ ಮ್ಯಾನ್ಯುಯಲ್ 
| ಗುರುವಾರ 05 - 05 - 2016 

ಮೇಲಿನಂತೆ 
ಬೆಳಿಗ್ಗೆ 10 . 00 ರಿಂದ 1. 00 ಗಂಟೆ ಎಸ್. ಎ .ಎಸ್ ಭಾಗ - III ಪತ್ರಿಕೆ - 5 
ಮಧ್ಯಾಹ್ನ 2 - 00 ರಿಂದ ಸಂಜೆ 4 - 00 ಗಂಟೆ ಸೆಕ್ರೆಟೇರಿಯೆಟ್ ಮ್ಯಾನ್ಯುಯಲ್ 

ಭಾಗ - I ಪತ್ರಿಕೆ - 2 
ಮೇಲಿನಂತೆ 

ಕರ್ನಾಟಕ ಲೋಕಸೇವಾ ಆಯೋಗ ರಿಕ್ರೂಟ್‌ಮೆಂಟ್ 
ರೂಲ್ಸ್ 
ಮನೋಜ್ ಕುಮಾರ್ ಮೀನಾ, ಭಾ . ಆ. ಸೇ 

ಕಾರ್ಯದರ್ಶಿ , 

ಕರ್ನಾಟಕ ಲೋಕಸೇವಾ ಆಯೋಗ. 
ಕರ್ನಾಟಕ ಲೋಕಸೇವಾ ಆಯೋಗ 

ಅನುಬಂಧ- ಡಿ 
ಎಸ್. ಎ.ಎಸ್. ವಿಷಯಗಳಿಗೆ ಅರ್ಜಿದಾರರಾಗಿರುವ ಅಭ್ಯರ್ಥಿಗಳು ತಮ್ಮ ಕಛೇರಿ ಮುಖ್ಯಸ್ಥರಿಂದ ಪಡೆದು ಸಲ್ಲಿಸಬೇಕಿರುವ ದೃಢೀಕರಣ ಪ್ರಮಾಣ ಪತ್ರ 
1. ಅರ್ಜಿದಾರರ ಹೆಸರು 
2. ಪ್ರಸ್ತುತ ಹೊಂದಿರುವ ಪದನಾಮ ಹಾಗೂ ಸೇವೆ 

ಸಲ್ಲಿಸುತ್ತಿರುವ ಇಲಾಖೆಯ ಹೆಸರು 
3. ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿದ್ದಲ್ಲಿ ಮಾತೃ 

ಇಲಾಖೆಯ ಹೆಸರು 
4. ಸೇವೆಗೆ ವರದಿ ಮಾಡಿಕೊಂಡ ದಿನಾಂಕ, ಇಲಾಖೆ 

ಮತ್ತು ಹುದ್ದೆಯ ಹೆಸರು 
5. ವೃಂದ ಬದಲಾವಣೆ ಮಾಡಿಕೊಳ್ಳಲಾಗಿದೆಯೇ ? ಹಾಗಿದ್ದಲ್ಲಿ 

ಅದರ ವಿವರ 


6. ಪದೋನ್ನತಿಯಾಗಿದೆಯೇ ? ಯಾವ ಹುದ್ದೆಯಿಂದ 

ಯಾವ ಹುದ್ದೆಗಳಿಗೆ( ಹುದ್ದೆವಾರು ಸೇವಾವಧಿಯ 
ವಿವರಗಳನ್ನು ನಮೂದಿಸತಕ್ಕದ್ದು.) 
ಅಕೌಂಟ್ಸ್ ಹೈಯರ್ ವಿಷಯವನ್ನು ತೇರ್ಗಡೆ 
ಮಾಡಿರುವರೆ ? ಹಾಗಿದ್ದಲ್ಲಿ ಅದರ ವಿವರ ( ಪ್ರಮಾಣಪತ್ರದ 
ಪ್ರತಿಯನ್ನು ಲಗತ್ತಿಸಿ ರವಾನಿಸತಕ್ಕದ್ದು) 


( ಹೌದು / ಇಲ್ಲ) 
ನೋಂ . ಸಂ .: 
ವರ್ಷ : 
ಅಧಿವೇಶನ : 

( ಹೌದು / ಇಲ್ಲ) 


8. ಕರ್ನಾಟಕ ನಾಗರಿಕ ಸೇವಾ(ಸೇವೆ ಮತ್ತು ಕನ್ನಡ ಭಾಷಾ 

ಪರೀಕ್ಷೆಗಳು) ನಿಯಮಗಳು, 1974ರನ್ವಯ /ಇಲಾಖೆಯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


ಭಾಗ ೫ 


ವೃಂದ ಮತ್ತು ನೇಮಕಾತಿ ನಿಯಮಗಳ ಮೇರೆಗೆ 
ಎಸ್.ಎ .ಎಸ್, ವಿಷಯಗಳ ಪರೀಕ್ಷೆಯು ಈ ಅಭ್ಯರ್ಥಿಗೆ 
ಕಡ್ಡಾಯವಾಗಿರುತ್ತದೆಯೇ ? ಕಡ್ಡಾಯವಾಗಿದ್ದಲ್ಲಿ ಕಾರಣ 
ಹಾಗೂ ಸಂಬಂಧಪಟ್ಟ ದಾಖಲೆಯನ್ನು ಸಲ್ಲಿಸುವುದು. : 
ಹಿಂದಿನ ಅಧಿವೇಶನಗಳ ಪರೀಕ್ಷೆಗಳಲ್ಲಿ ಎಸ್. ಎ .ಎಸ್ . ವಿಷಯ / ಭಾಗ : 
ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಅದರ ವಿವರ. : ನೋಂ. ಸಂ . : 

ವರ್ಷ 

ಅಧಿವೇಶನ 
ಮೇಲ್ಕಂಡ ಮಾಹಿತಿಯನ್ನು ಸಂಬಂಧಿತರ ಸೇವಾ ದಾಖಲೆಗಳ ಮತ್ತು ಚಾಲ್ತಿಯಲ್ಲಿರುವ ಸಂಬಂಧಿತ ನಿಯಮಗಳ ಆಧಾರದ ಮೇರೆಗೆ 
ನೀಡಲಾಗಿರುತ್ತದೆ. 
ದಿನಾಂಕ: 

ಕಛೇರಿ ಮುಖ್ಯಸ್ಥರ ಸಹಿ ಮತ್ತು ಮೊಹರು. 
ಸೂಚನೆ : ಈ ಪ್ರಮಾಣಪತ್ರದೊಂದಿಗೆ ಅಭ್ಯರ್ಥಿಯ ಅಕೌಂಟ್ಸ್ ಹೈಯರ್ ಉತ್ತೀರ್ಣತಾ ಪ್ರಮಾಣಪತ್ರದ ದೃಢೀಕೃತ ಪ್ರತಿಯನ್ನು ಕಡ್ಡಾಯವಾಗಿ 

ಲಗತ್ತಿಸತಕ್ಕದ್ದು. 
ಈ ಪ್ರಮಾಣಪತ್ರವನ್ನು ಕಛೇರಿ ಮುಖ್ಯಸ್ಥರಿಂದ ಪಡೆದು ಅಗತ್ಯ ದಾಖಲೆಗಳೊಂದಿಗೆ ದಿ:27 - 02 - 2016ರಂದು ಸಂಜೆ 5.00 ಗಂಟೆಯೊಳಗೆ 
ಆಯೋಗದ ಕಛೇರಿಯಲ್ಲಿ ಸ್ವೀಕೃತವಾಗುವಂತೆ ಖುದ್ದಾಗಿ ಅಥವಾ ಸಾಮಾನ್ಯ / ಶೀಘ್ರ / ನೋಂದಾಯಿತ ಅಂಚೆಯ ಮೂಲಕ ಸಲ್ಲಿಸತಕ್ಕದ್ದು, ದಿ:27 
02 - 2016ರಂದು ಸಂಜೆ 5.00 ಗಂಟೆಯ ನಂತರ ಆಯೋಗದ ಕಛೇರಿಯಲ್ಲಿ ಸ್ವೀಕೃತವಾಗುವ ಪ್ರಮಾಣಪತ್ರ / ದಾಖಲೆಗಳನ್ನು ಅಭ್ಯರ್ಥಿಗಳೊಂದಿಗೆ 
ಯಾವುದೇ ರೀತಿಯ ಪತ್ರ ವ್ಯವಹಾರವಿಲ್ಲದೆ ನೇರವಾಗಿ ತಿರಸ್ಕರಿಸಲಾಗುವುದು . 


PR - 11 
SC- 500 


ಮನೋಜ್ ಕುಮಾರ್ ಮೀನಾ, ಭಾ . ಆ . ಸೇ 

ಕಾರ್ಯದರ್ಶಿ , 
ಕರ್ನಾಟಕ ಲೋಕಸೇವಾ ಆಯೋಗ. 


FORM - IV 

(See Rule 12 ) 
NOTICE DATE : 08 -12 - 2015 


It is hereby notified that the undersigned has changed his name from UMESH HANUMANTHAPPA MADIWALAR to UMESH 
HANUMANTHAPPA MUNDAGOD . 
PD C /N 03 

UMESH HANUMANTHAPPA MADIWALAR 


SC-10 


ಕರ್ನಾಟಕ ಲೋಕಸೇವಾ ಆಯೋಗ 
ಉದ್ಯೋಗಸೌಧ, ಬೆಂಗಳೂರು 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ:ಇಪ(2) 170/2015 - 16 / ಪಿಎಸ್‌ಸಿ, ದಿನಾಂಕ: 30 - 11 - 2015. 
2013ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ದಿನಾಂಕ: 03 -07- 2014ರ ರಾಜ್ಯ ಪತ್ರದಲ್ಲಿ ಆಯೋಗದ 
ಅಧಿಸೂಚನೆ ಸಂಖ್ಯೆ: ಇಪ(1)394/2014 -15 , ಪಿಎಸ್‌ಸಿ, ದಿನಾಂಕ: 30 - 04 - 2014ರಲ್ಲಿ ಪ್ರಕಟಿಸಲಾಗಿದ್ದು, ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಯು ಗಳಿಸಿರುವ 
ಅಂಕಗಳು ಹಾಗೂ ಹಿಂದಿನ ಅಧಿವೇಶನದಲ್ಲಿ ಗಳಿಸಿರುವ ವಿನಾಯಿತಿಯನ್ನು ಪರಿಗಣಿಸಿ ಸಂಬಂಧಿತರ ಮಾಹಿತಿಗಾಗಿ ಈ ಕೆಳಕಂಡ ತಿದ್ದುಪಡಿಯ ಮೂಲಕ 
ಫಲಿತಾಂಶವನ್ನು ಪ್ರಕಟಿಸಿದೆ. 

ಅಪೆಂಡಿಕ್ಸ್ - ಎ 

ಬೆಂಗಳೂರು ಕೇಂದ್ರ 

ಲೋಕಲ್ ಲಾಸ್ & ಕಮರ್ಷಿಯಲ್ ಬುಕ್ ಕೀಪಿಂಗ್ 
ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ: 51248 ಅನ್ನು ಸೇರಿಸಿ ಓದಿಕೊಳ್ಳುವುದು. 

ವಾಸಿರೆಡ್ಡಿ ವಿಜಯ ಜ್ಯೋತೃ, 
PR-02 

ಪರೀಕ್ಷಾ ನಿಯಂತ್ರಕರು, 

ಕರ್ನಾಟಕ ಲೋಕಸೇವಾ ಆಯೋಗ. 
SC- 25 


ಭಾಗ ೫ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮ , ೨೦೧೬ 

ಕರ್ನಾಟಕ ಲೋಕಸೇವಾ ಆಯೋಗ 
ಉದ್ಯೋಗ ಸೌಧ, ಬೆಂಗಳೂರು 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಇಪ(2)171 /2015 - 16 / ಪಿಎಸ್‌ಸಿ, ದಿನಾಂಕ: 30 - 11 -2015. 
2015ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ: ಇಪ( 1) 144 /2015 - 16 , 

ವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ:ಇಪ(1) 144/2015 - 16, 
ಪಿಎಸ್‌ಸಿ, ದಿನಾಂಕ: 07 - 07 - 2015ರಡಿ ಪ್ರಕಟಿಸಲಾಗಿದ್ದು, ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳು ಹಾಗೂ ಬಿ . ಕಾಂ . ಪದವಿಯನ್ನು 
ಪರಿಗಣಿಸಿ ಸಂಬಂಧಿತರ ಮಾಹಿತಿಗಾಗಿ ಈ ಕೆಳಕಂಡ ತಿದ್ದುಪಡಿಯ ಮೂಲಕ ಫಲಿತಾಂಶವನ್ನು ಪ್ರಕಟಿಸಿದೆ. 

ಅಪೆಂಡಿಕ್ಸ್ - ಬಿ 
ಬೆಂಗಳೂರು ಕೇಂದ್ರ 

ಎಸ್ . ಎ .ಎಸ್ . ಭಾಗ - 3 
ನೋಂದಣಿ ಸಂಖ್ಯೆ:202689 ಅನ್ನು ಪತ್ರಿಕೆ - 2 ರಿಂದ 5ರವರೆಗೆ ಉತ್ತೀರ್ಣ ಎಂದು ಸೇರಿಸಿ ಓದಿಕೊಳ್ಳುವುದು. 

ಅಪೆಂಡಿಕ್ಸ್ - ಬಿ 
ಚಿಕ್ಕಮಗಳೂರು ಕೇಂದ್ರ 

ಎಸ್ . ಎ.ಎಸ್. ಭಾಗ - 3 
ನೋಂದಣಿ ಸಂಖ್ಯೆ: 211382 ಅನ್ನು ಪತ್ರಿಕೆ - 2 ರಿಂದ 5ರವರೆಗೆ ಉತ್ತೀರ್ಣ ಎಂದು ಸೇರಿಸಿ ಓದಿಕೊಳ್ಳುವುದು. 
PR -03 

ವಾಸಿರೆಡ್ಡಿ ವಿಜಯ ಜ್ಯೋತ್ಸ, 
SC - 25 

ಪರೀಕ್ಷಾ ನಿಯಂತ್ರಕರು, 
ಕರ್ನಾಟಕ ಲೋಕಸೇವಾ ಆಯೋಗ. 


ಕರ್ನಾಟಕ ಲೋಕಸೇವಾ ಆಯೋಗ 
ಉದ್ಯೋಗಸೌಧ, ಬೆಂಗಳೂರು 

ತಿದ್ದುಪಡಿ ಅಧಿಸೂಚನೆ 

ಸಂಖ್ಯೆ : ಇಪ( 2)147 / 2015 - 16 / ಪಿಎಸ್‌ಸಿ, ದಿನಾಂಕ: 06 - 11 - 2015. 
2015ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ: ಇಪ(1)144 / 
2015 - 16 / ಪಿಎಸ್‌ಸಿ, ದಿನಾಂಕ: 07 - 07 - 2015ರಡಿ ಪ್ರಕಟಿಸಲಾಗಿದ್ದು, ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳು ಹಾಗೂ ಬಿ. ಕಾಂ . 
ಪದವಿಯನ್ನು ಪರಿಗಣಿಸಿ ಸಂಬಂಧಿತರ ಮಾಹಿತಿಗಾಗಿ ಈ ಕೆಳಕಂಡ ತಿದ್ದುಪಡಿಯ ಮೂಲಕ ಫಲಿತಾಂಶವನ್ನು ಪ್ರಕಟಿಸಿದೆ. 

ಅಪೆಂಡಿಕ್ಸ್ – ಬಿ 
ಚಿಕ್ಕಬಳ್ಳಾಪುರ ಕೇಂದ್ರ 

ಎಸ್.ಎ .ಎಸ್. ಭಾಗ - 3 
ನೋಂದಣಿ ಸಂಖ್ಯೆ: 210097 ಅನ್ನು ಪತ್ರಿಕೆ - 2 ರಿಂದ 5ರವರೆಗೆ ಉತ್ತೀರ್ಣ ಎಂದು ಸೇರಿಸಿ ಓದಿಕೊಳ್ಳುವುದು. 

ಅಪೆಂಡಿಕ್ಸ್ - ಬಿ 
ಮಂಗಳೂರು ಕೇಂದ್ರ 

ಎಸ್ . ಎ. ಎಸ್ . ಭಾಗ -3 
ನೋಂದಣಿ ಸಂಖ್ಯೆ : 223334 ಅನ್ನು ಪತ್ರಿಕೆ -2 ರಿಂದ 5ರವರೆಗೆ ಉತ್ತೀರ್ಣ ಎಂದು ಸೇರಿಸಿ ಓದಿಕೊಳ್ಳುವುದು. 

ವಾಸಿರೆಡ್ಡಿ ವಿಜಯ ಜ್ಯೋತೃ, 
PR- 04 

ಪರೀಕ್ಷಾ ನಿಯಂತ್ರಕರು, 
SC - 25 

ಕರ್ನಾಟಕ ಲೋಕಸೇವಾ ಆಯೋಗ. 


ಕರ್ನಾಟಕ ಲೋಕಸೇವಾ ಆಯೋಗ 
ಉದ್ಯೋಗಸೌಧ, ಬೆಂಗಳೂರು 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಇಪ( 2)148 /2015 - 16/ ಪಿಎಸ್‌ಸಿ, ದಿನಾಂಕ: 06 - 11 - 2015. 
2015ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ :ಇಪ(1)144 /2015 -16 , 
ಪಿಎಸ್‌ಸಿ, ದಿನಾಂಕ: 07 - 07 - 2015ರಡಿ ಪ್ರಕಟಿಸಲಾಗಿದ್ದು, ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಯು ಗಳಿಸಿರುವ ಅಂಕಗಳು ಹಾಗೂ ನಿಗಧಿತ ಅವಧಿಯೊಳಗೆ 
ಹಿಂದಿನ ಅಧಿವೇಶನದಲ್ಲಿ ಗಳಿಸಿರುವ ವಿನಾಯಿತಿಯನ್ನು ಪರಿಗಣಿಸಿ ಸಂಬಂಧಿತರ ಮಾಹಿತಿಗಾಗಿ ಈ ಕೆಳಕಂಡ ತಿದ್ದುಪಡಿಯ ಮೂಲಕ ಫಲಿತಾಂಶವನ್ನು 
ಪ್ರಕಟಿಸಿದೆ. 


೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


ಭಾಗ ೫ 


ಅಪೆಂಡಿಕ್ - ಎ 

ಬೆಂಗಳೂರು ಕೇಂದ್ರ 

ಮುನಿಸಿಪಲ್ ಅಂಡ್ ಲೋಕಲ್ ಬೋರ್ಡ್ 
ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ : 201093 ಅನ್ನು ಸೇರಿಸಿ ಓದಿಕೊಳ್ಳುವುದು . 


PR- 05 


ವಾಸಿರೆಡ್ಡಿ ವಿಜಯ ಜ್ಯೋತೃ, 

ಪರೀಕ್ಷಾ ನಿಯಂತ್ರಕರು, 
ಕರ್ನಾಟಕ ಲೋಕಸೇವಾ ಆಯೋಗ. 


SC -25 


ಕರ್ನಾಟಕ ಲೋಕಸೇವಾ ಆಯೋಗ 
ಉದ್ಯೋಗ ಸೌಧ, ಬೆಂಗಳೂರು 

ತಿದ್ದುಪಡಿ ಅಧಿಸೂಚನೆ 

ಸಂಖ್ಯೆ : ಇಪ( 2)149 / 2015 - 16 / ಪಿಎಸ್ ಸಿ , ದಿನಾಂಕ : 06 - 11 - 2015 . 
2015ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ:ಇಪ(1) 144 /2015 - 16 , 
ಪಿಎಸ್‌ಸಿ, ದಿನಾಂಕ: 07 - 07 - 2015ರಡಿ ಪ್ರಕಟಿಸಲಾಗಿದ್ದು , ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಯು ಗಳಿಸಿರುವ ಅಂಕಗಳು ಹಾಗೂ ಬಿ . ಕಾಂ . ಪದವಿಯನ್ನು 
ಪರಿಗಣಿಸಿ ಸಂಬಂಧಿಕರ ಮಾಹಿತಿಗಾಗಿ ಈ ಕೆಳಕಂಡ ತಿದ್ದುಪಡಿಯ ಮೂಲಕ ಫಲಿತಾಂಶವನ್ನು ಪ್ರಕಟಿಸಿದೆ. 

ಅಪೆಂಡಿಕ್ಸ್ - ಬಿ 
ಚಿಕ್ಕಬಳ್ಳಾಪುರ ಕೇಂದ್ರ 

ಟ್ರೆಜರಿ ಅಕೌಂಟ್ಸ್ ಭಾಗ -2 
ನೋಂದಣಿ ಸಂಖ್ಯೆ:210219 ಅನ್ನು ಪತ್ರಿಕೆ-2 ಮತ್ತು 3ರಲ್ಲಿ ಉತ್ತೀರ್ಣ ಎಂದು ಸೇರಿಸಿ ಓದಿಕೊಳ್ಳುವುದು. 
PR- 06 

ವಾಸಿರೆಡ್ಡಿ ವಿಜಯ ಜ್ಯೋತೃ, 
SC -25 

ಪರೀಕ್ಷಾ ನಿಯಂತ್ರಕರು, 
ಕರ್ನಾಟಕ ಲೋಕಸೇವಾ ಆಯೋಗ. 


0219 


(q9 


ಕರ್ನಾಟಕ ಲೋಕಸೇವಾ ಆಯೋಗ 
ಉದ್ಯೋಗಸೌಧ, ಬೆಂಗಳೂರು 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ :ಇಪ(2)150 /2015 - 16 / ಪಿಎಸ್‌ಸಿ, ದಿನಾಂಕ: 06 - 11 - 2015. 
2015ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ: ಇಪ (1) 144 /2015 - 16 , 
ಪಿಎಸ್‌ಸಿ, ದಿನಾಂಕ: 07 - 07 - 2015ರಡಿ ಪ್ರಕಟಿಸಲಾಗಿದ್ದು , ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಯು ಗಳಿಸಿರುವ ಅಂಕಗಳು ಹಾಗೂ ನಿಗಧಿತ ಅವಧಿಯೊಳಗೆ 
ಹಿಂದಿನ ಅಧಿವೇಶನದಲ್ಲಿ ಗಳಿಸಿರುವ ವಿನಾಯಿತಿಯನ್ನು ಪರಿಗಣಿಸಿ ಸಂಬಂಧಿತರ ಮಾಹಿತಿಗಾಗಿ ಈ ಕೆಳಕಂಡ ತಿದ್ದುಪಡಿಯ ಮೂಲಕ ಫಲಿತಾಂಶವನ್ನು 
ಪ್ರಕಟಿಸಿದೆ. 

ಅಪೆಂಡಿಕ್ಸ್ - ಎ 
ದಾವಣಗೆರೆ ಕೇಂದ್ರ 

ಜನರಲ್ ಲಾ ಭಾಗ -1 
ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ : 214021 ಅನ್ನು ಸೇರಿಸಿ ಓದಿಕೊಳ್ಳುವುದು. 
PR- 07 

ವಾಸಿರೆಡ್ಡಿ ವಿಜಯ ಜ್ಯೋತ್ಸ, 
SC- 25 

ಪರೀಕ್ಷಾ ನಿಯಂತ್ರಕರು, 
ಕರ್ನಾಟಕ ಲೋಕಸೇವಾ ಆಯೋಗ. 


ಕರ್ನಾಟಕ ಲೋಕಸೇವಾ ಆಯೋಗ 
ಉದ್ಯೋಗಸೌಧ, ಬೆಂಗಳೂರು 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ :ಇಪ(2)151 / 2015 - 16/ ಪಿಎಸ್‌ಸಿ, ದಿನಾಂಕ : 06 - 11 -2015. 
2015ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ: ಇಪ(1)144/2015 -16, 
ಪಿಎಸ್‌ಸಿ, ದಿನಾಂಕ: 07 - 07 - 2015ರಡಿ ಪ್ರಕಟಿಸಲಾಗಿದ್ದು, ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಯು ಗಳಿಸಿರುವ ಅಂಕಗಳು ಹಾಗೂ ನಿಗಧಿತ ಅವಧಿಯೊಳಗೆ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


೩೯ 


ಹಿಂದಿನ ಅಧಿವೇಶನದಲ್ಲಿ ಗಳಿಸಿರುವ ವಿನಾಯಿತಿಯನ್ನು ಪರಿಗಣಿಸಿ ಸಂಬಂಧಿತರ ಮಾಹಿತಿಗಾಗಿ ಈ ಕೆಳಕಂಡ ತಿದ್ದುಪಡಿಯ ಮೂಲಕ ಫಲಿತಾಂಶವನ್ನು 
ಪ್ರಕಟಿಸಿದೆ. 


ಅಪೆಂಡಿಕ್ಸ್ - ಎ 

ಧಾರವಾಡ ಕೇಂದ್ರ 

ಪಿ.ಡಬ್ಲ್ಯೂಡಿ. ಹೈಯರ್ ಭಾಗ-2 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ: 213166 ಅನ್ನು ಸೇರಿಸಿ ಓದಿಕೊಳ್ಳುವುದು. 

ವಾಸಿರೆಡ್ಡಿ ವಿಜಯ ಜ್ಯೋತ್ಸ, 

ಪರೀಕ್ಷಾ ನಿಯಂತ್ರಕರು, 
ಕರ್ನಾಟಕ ಲೋಕಸೇವಾ ಆಯೋಗ. 


PR- 08 


SC- 25 


ಆಗಿ 


ಕರ್ನಾಟಕ ಲೋಕಸೇವಾ ಆಯೋಗ 
ಉದ್ಯೋಗಸೌಧ, ಬೆಂಗಳೂರು 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ:ಇಪ(2)152/2015 - 16 / ಪಿಎಸ್‌ಸಿ, ಬೆಂಗಳೂರು, ದಿನಾಂಕ: 06- 11 -2015 . 
2015ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ :ಇಪ(1)144/2015 - 16 , 
ಪಿಎಸ್‌ಸಿ, ದಿನಾಂಕ : 07 - 07 -2015ರಡಿ ಪ್ರಕಟಿಸಲಾಗಿದ್ದು, ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಯು ಗಳಿಸಿರುವ ಅಂಕಗಳು ಹಾಗೂ ನಿಗಧಿತ ಅವಧಿಯೊಳಗೆ 
ಹಿಂದಿನ ಅಧಿವೇಶನದಲ್ಲಿ ಗಳಿಸಿರುವ ವಿನಾಯಿತಿಯನ್ನು ಪರಿಗಣಿಸಿ ಸಂಬಂಧಿತರ ಮಾಹಿತಿಗಾಗಿ ಈ ತಿದ್ದುಪಡಿಯ ಮೂಲಕ ಫಲಿತಾಂಶವನ್ನು ಪ್ರಕಟಿಸಿದೆ. 

ಅಪೆಂಡಿಕ್ಸ್ - ಎ 
ಬೆಂಗಳೂರು ಕೇಂದ್ರ 

ಎಸ್ . ಎ . ಎಸ್ . ಭಾಗ - 3 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ : 202695 ಅನ್ನು ಸೇರಿಸಿ ಓದಿಕೊಳ್ಳುವುದು. 

ವಾಸಿರೆಡ್ಡಿ ವಿಜಯ ಜ್ಯೋ , 
PR- 09 

ಪರೀಕ್ಷಾ ನಿಯಂತ್ರಕರು, 

ಕರ್ನಾಟಕ ಲೋಕಸೇವಾ ಆಯೋಗ. 
SC- 25 


ಕರ್ನಾಟಕ ಲೋಕಸೇವಾ ಆಯೋಗ 
ಉದ್ಯೋಗ ಸೌಧ, ಬೆಂಗಳೂರು 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ:ಇಪ(2) 53 / 2015 -16 / ಪಿಎಸ್‌ಸಿ, ದಿನಾಂಕ: 06 - 11 - 2015. 
2015ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ:ಇಪ(1) 144 /2015 - 16 , 
ಪಿಎಸ್‌ಸಿ, ದಿನಾಂಕ: 07 - 07 - 2015ರಡಿ ಪ್ರಕಟಿಸಲಾಗಿದ್ದು , ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಯು ಗಳಿಸಿರುವ ಅಂಕಗಳು ಹಾಗೂ ನಿಗಧಿತ ಅವಧಿಯೊಳಗೆ 
ಹಿಂದಿನ ಅಧಿವೇಶನದಲ್ಲಿ ಗಳಿಸಿರುವ ವಿನಾಯಿತಿಯನ್ನು ಪರಿಗಣಿಸಿ ಸಂಬಂಧಿತರ ಮಾಹಿತಿಗಾಗಿ ಈ ಕೆಳಕಂಡ ತಿದ್ದುಪಡಿಯ ಮೂಲಕ ಫಲಿತಾಂಶವನ್ನು 
ಪ್ರಕಟಿಸಿದೆ. 

ಅಪೆಂಡಿಕ್ಸ್ - ಎ 

ಬೆಳಗಾವಿ ಕೇಂದ್ರ 

ರೆವಿನ್ಯೂ ಹೈಯರ್ ಭಾಗ - 1 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ : 204365 ಅನ್ನು ಸೇರಿಸಿ ಓದಿಕೊಳ್ಳುವುದು. 


PR-10 


ವಾಸಿರೆಡ್ಡಿ ವಿಜಯ ಜ್ಯೋತೃ, 

ಪರೀಕ್ಷಾ ನಿಯಂತ್ರಕರು, 
ಕರ್ನಾಟಕ ಲೋಕಸೇವಾ ಆಯೋಗ. 


SC- 25 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೮, ೨೦೧೬ 


ಭಾಗ ೫ 


ಕರ್ನಾಟಕ ಲೋಕಸೇವಾ ಆಯೋಗ 
ಲೋಕಸೇವಾ ಆಯೋಗದ ಕಛೇರಿ, ಉದ್ಯೋಗಸೌಧ, ಬೆಂಗಳೂರು. 

ಸೇರ್ಪಡೆ ಅಧಿಸೂಚನೆ 

ಸಂಖ್ಯೆ : ಪಿಎಸ್‌ಸಿ 1 ಆರ್‌ಟಿಬಿ - 2 / 2015 , ದಿನಾಂಕ: 11 -12 - 2015. 
ಆಯೋಗದ ಅಧಿಸೂಚನೆ ಸಂಖ್ಯೆ ಪಿಎಸ್‌ಸಿ | ಆರ್‌ಟಿಬಿ - 2 /2015 , ದಿನಾಂಕ 21 - 11 - 2015 ರಲ್ಲಿ ವಿವಿಧ ಇಲಾಖೆಗಳಲ್ಲಿನ ವಿವಿಧ ಹುದ್ದೆಗಳನ್ನು ಕರ್ನಾಟಕ ನಾಗರಿಕ ಸೇವೆಗಳು ( ಸರ್ಧಾತ್ಮಕ ಪರೀಕ್ಷೆಗಳ ಮೂಲಕ 
ನೇರ ನೇಮಕಾತಿ) (ಸಾಮಾನ್ಯ ) ನಿಯಮಗಳು, 2006 ಹಾಗೂ ತಿದ್ದುಪಡಿ ನಿಯಮಗಳು, 2013 ರನ್ವಯ ನೇಮಕಾತಿ ಮಾಡಲು ಅಧಿಸೂಚಿಸಲಾಗಿದ್ದು, ಸದರಿ ಅಧಿಸೂಚನೆಯ ಭಾಗ -1 ರಲ್ಲಿನ ಹುದ್ದೆಗಳೊಂದಿಗೆ ಈ 
ಕೆಳಕಂಡ ಹುದ್ದೆಗಳನ್ನು ಸೇರ್ಪಡೆ ಮಾಡಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 

ಹುದ್ದೆಗಳ ಸಂಖ್ಯೆ 
ಇಲಾಖೆಯ ಹೆಸರು ಮತ್ತು ಹುದ್ದೆಯ ಪದನಾಮ 

ಉಳಿದ ಮೂಲ ವೃಂದದ ಹೈದರಾಬಾದ್ - ಕರ್ನಾಟಕ ಒಟ್ಟು ಹುದ್ದೆಗಳ ಸಂಖ್ಯೆ 
ಹುದ್ದೆಗಳು 

ಹುದ್ದೆಗಳು 
2 


ಕ್ರಮ 


ಸಂಖ್ಯೆ 


ಗ್ರೂಪ್ - ಬಿ ಹುದ್ದೆಗಳು 


07 


ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯಲ್ಲಿನ ಜಿಲ್ಲಾ ವಿಮಾಧಿಕಾರಿ / ಸಹಾಯಕ 
ನಿರ್ದೇಶಕರು 


ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿನ ಜಿಲ್ಲಾ ಅಲ್ಪಸಂಖ್ಯಾತರ ಅಧಿಕಾರಿ 


14 


| 


• ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26 -12 -2015 . ( ರಾತ್ರಿ 11- 45 ಘಂಟೆಯೊಳಗೆ) 
• ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 28- 12 - 2015 . ( ಅಂಚೆ ಕಛೇರಿಯ ಕಾರ್ಯದ ವೇಳೆಯೊಳಗೆ) 

ಈ ಮೇಲ್ಕಂಡ ಹುದ್ದೆಗಳಿಗೆ ನಿಗಧಿಪಡಿಸಿರುವ ವಿದ್ಯಾರ್ಹತೆ, ಇತ್ಯಾದಿ ವಿವರಗಳನ್ನು ಅನುಸೂಚಿಯಲ್ಲಿ ತೋರಿಸಲಾಗಿದೆ. ಇನ್ನುಳಿದಂತೆ ದಿನಾಂಕ 21 -11- 2015ರ ಅಧಿಸೂಚನೆಯಲ್ಲಿನ ಷರತ್ತುಗಳು ಯಥಾವತ್ತಾಗಿ 
ಮುಂದುವರೆಯುತ್ತವೆ. 


ಮನೋಜ್ ಕುಮಾರ್ ಮೀನಾ, ಭಾ . ಆ . ಸೇ . 

ಕಾರ್ಯದರ್ಶಿ, 
ಕರ್ನಾಟಕ ಲೋಕಸೇವಾ ಆಯೋಗ. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೮, ೨೦೧೬ 


ಅನುಸೂಚಿ 


ಹುದ್ದೆಯ 
ಸಂಕೇತ/ 


ಹುದ್ದೆಗಳ 
ಅನುಕ್ರಮ 
ಸಂಖ್ಯೆ 


ಇಲಾಖೆಯ ಹೆಸರು ಹುದ್ದೆಯ 
ಪದನಾಮ ಮತ್ತು ಸಂಖ್ಯೆ 


ವೇತನ ಶ್ರೇಣಿ | ಹುದ್ದೆಗೆ ನಿಗಧಿಪಡಿಸಲಾದ 

ವಿದ್ಯಾರ್ಹತೆ 


ವಯೋಮಿತಿ 
( ವಯಸ್ಸು 
ವರ್ಷಗಳಲ್ಲಿ) 


ಹುದ್ದೆಗಳ ವರ್ಗೀಕರಣ 


POST 


CODE 


- 2 


3 . 


( 


16 


1671 
1678 


ರೂ . 22 ,800 
43 ,200 


ಉಳಿದ ಮೂಲ ವೃಂದದ ಹುದ್ದೆಗಳು - 07 ಹುದ್ದೆಗಳು 


Must be a holder of 
degree of a recognised 
University established by 
Law in India 


ಕನಿಷ್ಠ - 
ಗರಿಷ್ಠ - 


ಮೀಸಲಾತಿ 


ಕರ್ನಾಟಕ ಸರ್ಕಾರಿ ವಿಮಾ 
ಇಲಾಖೆಯಲ್ಲಿನ ಜಿಲ್ಲಾ 
ವಿಮಾಧಿಕಾರಿ /ಸಹಾಯಕ 
ನಿರ್ದೇಶಕರು – 08 ಹುದ್ದೆಗಳು 
District Insurance 
Officer/Assistant Director in 
Karnataka Government 
Insurance Department - 08 
Posts. 


ಪ . ಜಾ . 


(೬(೬(L 


* 38 


ಪ . ಪಂ . 


(೬ 


ಪ್ರ - 1 


ಪ್ರ 2 ( ಎ ) | 


01 


દશ 


શ 


} 40 


| ಸಾ . ಅ. 


| 


03 


(ટા 


ಒಟ್ಟು 


| 


03 | 


02 


_ 01 


_ 01 


* ಅಂಗವಿಕಲ ಮೀಸಲಾತಿಯಡಿ ಅಂಧ/ ದೃಷ್ಟಿಮಾಂದ್ಯ 
ಅಭ್ಯರ್ಥಿಗಳಿಗೆ ಅವಕಾಶ ಕಲ್ಪಿಸಿದೆ. ಅರ್ಹ ಅಂಧ ದೃಷ್ಟಿಮಾಂದ್ಯ 
ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಶ್ರವಣದೋಶ/ ಚಲನವಲನ 
ವೈಕಲ್ಯ / OAOL/ OAL/BL ಅಭ್ಯರ್ಥಿಗಳನ್ನು 
ಪರಿಗಣಿಸಲಾಗುವುದು. 
ಹೈದ್ರಾಬಾದ್ ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ 

ಹುದ್ದೆಗಳು – 01 ( ಸಾ . ಅ. / ಇತರೆ) 


R .N .I. No. KARBIL / 2001/47147 POSTAL REGN. No .RNP /KA /BGS/2202/ 2014 - 16 
Licensed to post without prepayment WPP No . 297 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೮, ೨೦೧೬ 


ಭಾಗ ೫ 


2 


1679 
1693 


ಕನಿಷ್ಠ - 


ಉಳಿದ ಮೂಲ ವೃಂದದ ಹುದ್ದೆಗಳು - 14 ಹುದ್ದೆಗಳು 


Must be a holder of a 
degree of a recognised 
University 


ಗರಿಷ್ಠ - 35 


ಮೀಸಲಾತಿ 


ಅಲ್ಪ ಸಂಖ್ಯಾತರ ಕಲ್ಯಾಣ ರೂ . 22, 800 
ಇಲಾಖೆಯಲ್ಲಿನ ಜಿಲ್ಲಾ ಅಲ್ಪ ] 43,200 
ಸಂಖ್ಯಾತರ ಅಧಿಕಾರಿಗಳು - 15 
ಹುದ್ದೆಗಳು 
District Minorities Officer in the 
Department of Minorities 
Welfare , 15 Posts. 


ಪ. ಜಾ . 


01 


01 


(a(a(ા(a 


_ } 38 


ಪ . ಪಂ . 


ಪ್ರ 2 ( ಎ ) 


શ 


ಪ. ಪಂ . } 40 | 
ಪ್ರ 1. 


ಪ್ರ 2 ( ಬಿ) 


ಸಾ . ಅ .. 


ಒಟ್ಟು 


07 . 


04 


- 02 


* ಅಂಗವಿಕಲ ಮೀಸಲಾತಿಯಡಿ ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ 
ಅವಕಾಶ ಕಲ್ಪಿಸಿದೆ. ಅರ್ಹ ದೃಷ್ಟಿಮಾಂದ್ಯ ಅಭ್ಯರ್ಥಿಗಳು 
ಲಭ್ಯವಿಲ್ಲದಿದ್ದಲ್ಲಿ ಶ್ರವಣದೋಶ/ ಚಲನವಲನ 
ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದು. 
ಹೈದ್ರಾಬಾದ್ ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ 

ಹುದ್ದೆಗಳು - 01 ( ಸಾ . ಅ. / ಇತರೆ ) 


PR - 13 
Sc - 250 


ಮನೋಜ್ ಕುಮಾರ್ ಮೀನಾ, ಭಾ . ಆ . ಸೇ . 

ಕಾರ್ಯದರ್ಶಿ , 
ಕರ್ನಾಟಕ ಲೋಕಸೇವಾ ಆಯೋಗ. 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 . 


